KA / BG- GPO / 2515 / WPP -47 / 2009- 2011 


NNN 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ | ಬೆಂಗಳೂರು, ಗುರುವಾರ, ಮೇ ೧೨, ೨೦೧೧, (ವೈಶಾಖ ೨೨, ಶಕ ವರ್ಷ ೧೯೩೩ ) | ಸಂಚಿಕೆ ೧೯ 


ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 

ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 


ವಿಷಯ : ಬಿಜಾಪುರ ಕಂದಾಯ ತಾಲ್ಲೂಕಿನಲ್ಲಿ ಖಾಲಿ ಇರುವ ನೋಟರಿ ಹುದ್ದೆ ಭರ್ತಿ ಮಾಡುವ ಬಗ್ಗೆ 

( ಶ್ರೀ ಆರ್ . ಸಿ. ಶಿವಪೂಜಿ, ನೋಟರಿ ಬಿಜಾಪುರ ಇವರ ನಿಧನದಿಂದ ತೆರವು) 
ಓದಲಾಗಿದೆ : 1. ಸರ್ಕಾರದ ಪತ್ರ ಸಂಖ್ಯೆ ಲಾ 101 ಎಲ್ ಸಿಎಲ್ 09 ದಿನಾಂಕ 1 / 3 - 03 - 10 ಮತ್ತು 11 - 08- 10. 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು , ಬಿಜಾಪುರ ಇವರ ಪತ್ರ ಸಂಖ್ಯೆ ಸಿಪಿಎನ್ 4285 /10 ದಿನಾಂಕ 
18 - 10 - 2010. 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬಿಜಾಪುರ ಇವರ ಪತ್ರ ಸಂಖ್ಯೆ ಸಿಪಿಎನ್ 453900 ದಿನಾಂಕ 

08 - 11 - 2010 . 
4. ನೋಟರಿಗಳ ತಿದ್ದುಪಡಿ ನಿಯಮಗಳು 2009ರ ಅಧಿಸೂಚನೆ ಸಂಖ್ಯೆ ಜಿಎಸ್ ಆರ್ 114 ( ಇ) ದಿನಾಂಕ 

24 - 02 - 2009 . 

ಅಧಿಸೂಚನೆ ಸಂಖ್ಯೆ ಲಾ 61 ಎಲ್‌ಸಿಎಲ್ 09 ದಿನಾಂಕ 24 - 07 - 2010. 

6. ಸಂದರ್ಶನ ಸೂಚನಾ ಪತ್ರ ಸಂಖ್ಯೆ : ಲಾ 101 ಎಲ್‌ಸಿಎಲ್ 2009 ದಿನಾಂಕ 03 -12 - 2010. 
ಪ್ರಸ್ತಾವನೆ : 

ಬಿಜಾಪುರ ಕಂದಾಯ ತಾಲ್ಲೂಕಿನಲ್ಲಿ ನೋಟರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀ ಆರ್. ಸಿ. ಶಿವಪೂಜಿ ಇವರು ನಿಧನರಾಗಿರುವುದಾಗಿ 
ದಿನಾಂಕ 01 /02 - 02 - 2010 ರಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು , ಬಿಜಾಪುರರವರು ನೀಡಿದ ವರದಿಯ ಹಿನ್ನೆಲೆಯಲ್ಲಿ ಶ್ರೀಯುತರ 
ನಿಧನದಿಂದ ತೆರವಾದ ನೋಟರಿ ಹುದ್ದೆಯನ್ನು ಭರ್ತಿ ಮಾಡಲು ನೋಟರಿಗಳ ಅಧಿನಿಯಮ /ನಿಯಮಗಳು ಹಾಗೂ ಕಾನೂನು ಅಧಿಕಾರಿಗಳ (ನೇಮಕಾತಿ 
ಮತ್ತು ಸೇವಾ ಷರತ್ತು ) ನಿಯಮಗಳಡಿಯಲ್ಲಿ ಪರಿಶೀಲಿಸಿ ಸೂಕ್ತ ಪ್ರಸ್ತಾವನೆಯನ್ನು ಕಳುಹಿಸಿಕೊಡುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು 
ಬಿಜಾಪುರ ಇವರನ್ನು ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ದಿನಾಂಕ 1/3 - 3 - 10 ಮತ್ತು 11 - 08 - 2010ರ ಪತ್ರಗಳಲ್ಲಿ ಕೋರಲಾಗಿತ್ತು. ಅದರಂತೆ ಮೇಲೆ 
ಓದಲಾದ ಕ್ರಮ ಸಂಖ್ಯೆ 2 ಮತ್ತು 3ರ ದಿನಾಂಕ 18 -10 -10 ಹಾಗೂ 08 - 11 -10 ಪತ್ರಗಳಲ್ಲಿ 7 ಜನರ ಮೆಮೋರಿಯಲ್ಸ್ಗಳನ್ನೊಳಗೊಂಡ 
ಪ್ರಸ್ತಾವನೆಯನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬಿಜಾಪುರ ಇವರು ಸಲ್ಲಿಸಿರುತ್ತಾರೆ. ಆ ಪ್ರಸ್ತಾವನೆಯನ್ನು ಮೇಲೆ ಓದಲಾದ ಕ್ರಮ ಸಂಖ್ಯೆ 
( 4) ರ ನೋಟರಿಗಳ ತಿದ್ದುಪಡಿ ನಿಯಮಗಳು 2009 ರನ್ವಯ ಕರ್ನಾಟಕ ರಾಜ್ಯದಿಂದ ನೋಟರಿಗಳ ನೇಮಕಕ್ಕಾಗಿ ಮೇಲೆ ಓದಲಾದ ಕ್ರಮ ಸಂಖ್ಯೆ 
(5 ) ರಲ್ಲಿ ರಚಿಸಲಾಗಿರುವ ಸಂದರ್ಶನ ಮಂಡಳಿಯ ಪರಿಶೀಲನೆಗೆ ಕಳಿಸಿ ಎಲ್ಲಾ ಅಭ್ಯರ್ಥಿಗಳನ್ನು ಸಂದರ್ಶನ ಮಂಡಳಿಯ ಮುಂದೆ ಸಂದರ್ಶನಕ್ಕೆ 
ಹಾಜರಾಗುವಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (6) ರ ಸೂಚನಾ ಪತ್ರದಲ್ಲಿ ಸೂಚಿಸಲಾಗಿತ್ತು . ಅದರಂತೆ ಸಂದರ್ಶನ ಮಂಡಳಿಯು ಸಂದರ್ಶನ ನಡೆಸಿ 
ದಿನಾಂಕ 20 -12 - 10 ರಂದು ಆಯ್ಕೆ ಪಟ್ಟಿಯನ್ನು ಸಲ್ಲಿಸಿದೆ. 
ಸಂದರ್ಶನಾ ಮಂಡಳಿಯ ಶಿಫಾರಸ್ಸನ್ನು ಸರ್ಕಾರವು ಪರಿಗಣಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಲಾ 101 ಎಲ್ ಸಿಎಲ್ 2009 , ಬೆಂಗಳೂರು, ದಿನಾಂಕ : 19ನೇ ಫೆಬ್ರವರಿ 2011 . 
ನೋಟರಿ ಅಧಿನಿಯಮ (1952) ಹಾಗೂ ಇದರ ಅಡಿಯಲ್ಲಿ ರಚಿಸಲಾಗಿರುವ ನೋಟರಿ ನಿಯಮಗಳು (1956) ಹಾಗೂ ತಿದ್ದುಪಡಿ 
ನಿಯಮಗಳು 2009 ರನ್ವಯ ನಿಯಮ 8(1) ರಲ್ಲಿ ಪ್ರದತ್ತವಾಗಿರುವ ಅಧಿಕಾರದಂತೆ ಕುಮಾರಿ ಕಮಲಾ ಎಸ್. ಕಂದಗಲ್, ವಕೀಲರು, ಷಹಾಪೇಟೆಗಲ್ಲಿ, 
ಬಿಜಾಪುರ ರವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಐದು ವರ್ಷಗಳ ಅವಧಿಗೆ ಬಿಜಾಪುರ ಕಂದಾಯ ತಾಲ್ಲೂಕಿನ ನೋಟರಿಯನ್ನಾಗಿ 
ನೇಮಿಸಿದೆ. 


( ೧೪೪೧) 


୦୭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


ಭಾಗ - ೧ 


ಸದರಿ ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತ್ಮಕ ಸೇವೆಗಳು - 01 -ನ್ಯಾಯಪರಿಪಾಲನೆ -501 - 0 - ಇತರೆ ಸ್ವೀಕೃತಿಗಳು - 06 ಇತರೆ 
ಬಾಬುಗಳಿಗೆ (0070 - 01 -501 -0 -06) ನೋಟರಿ ನಿಯಮಗಳಲ್ಲಿ ನಿಗದಿಪಡಿಸಲಾದ ರೂ .1000 - 00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ 
ಅವರಿಗೆ ವೃತ್ತಿ ಪ್ರಮಾಣ ಪತ್ರ ನೀಡಲಾಗುವುದು. 

ವೃತ್ತಿ ಪ್ರಮಾಣ ಪತ್ರ ನೀಡಿದ ನಂತರ ಸದರಿಯವರ ಹೆಸರನ್ನು ನೋಟರಿ ಅಧಿನಿಯಮ (1952) ರ ಕಲಂ 4ನೇ ಪ್ರಕರಣದಡಿ ಸರ್ಕಾರ 
ನಿರ್ವಹಿಸುತ್ತಿರುವ ಪಟ್ಟಿಯಲ್ಲಿ ನಮೂದಿಸಲಾಗುವುದು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ನಾ . ಮಹಾಲಕ್ಷ್ಮಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2 ) 
ಪಿ . ಆರ್. 549 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಸರ್ಕಾರದ ಕಾರ್ಯದರ್ಶಿ ( ಭೂಮಿ ಮತ್ತು ಅರ್ಬನ್ ಪ್ರಾಪರ್ಟಿ ಓನರ್‌ಶಿಪ್ ರೆಕಾರ್ಡ್ಸ್) ಕಂದಾಯ ಇಲಾಖೆ ಅವರ ಆಪ್ತ 

ಶಾಖೆಗೆ ಪೂರಕ ಹುದ್ದೆಗಳನ್ನು ಸೃಜಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 2 ಸಸಿವಿ 2003 , ದಿನಾಂಕ: 11 - 06 - 2003. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 628 ಸಅಸೇ 2010, ದಿನಾಂಕ: 31- 12 - 2010. 
3. ಸರ್ಕಾರದ ಕಾರ್ಯದರ್ಶಿ (ಭೂಮಿ ಮತ್ತು ಅರ್ಬನ್ ಪ್ರಾಪರ್ಟಿ ಓನರ್‌ಶಿಪ್ ರೆಕಾರ್ಡ್ಸ್) ಕಂದಾಯ ಇಲಾಖೆ ಇವರ 

ಅರೆ ಸರ್ಕಾರಿ ಪತ್ರ ಸಂಖ್ಯೆ ಆರ್‌ಡಿ 01 ಕಾ (ಭೂಮಿ ಮತ್ತು ಯುಪಿಓಆರ್) 2011, ದಿನಾಂಕ 18 - 01- 2011 . 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ 11 - 06 -2003ರ ಆದೇಶದಲ್ಲಿ ಸರ್ಕಾರದ ವಿಶೇಷ ಕಾರ್ಯದರ್ಶಿ (ಭೂಮಿ ಪ್ರಾಜೆಕ್ಟ್ ) , 
ಕಂದಾಯ ಇಲಾಖೆ ಹುದ್ದೆಗೆ ನಿಗಧಿಪಡಿಸಿರುವ ಪೂರಕ ಸಿಬ್ಬಂದಿ ಹುದ್ದೆಗಳನ್ನು ರದ್ದುಗೊಳಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ದಿನಾಂಕ 
31 -12 - 2010ರ ಆದೇಶದಲ್ಲಿ ಕಂದಾಯ ಇಲಾಖೆಯ ವಿಶೇಷ ಕಾರ್ಯದರ್ಶಿ (ಭೂಮಿ) ಹುದ್ದೆಯ ಪದನಾಮವನ್ನು ಕಾರ್ಯದರ್ಶಿ (ಭೂಮಿ ಮತ್ತು 
ಅರ್ಬನ್ ಪ್ರಾಪರ್ಟಿ ಓನರ್‌ಶಿಪ್ ರೆಕಾರ್ಡ್ಸ್) ಎಂದು ಮರುಪದನಾಮೀಕರಿಸಲಾಗಿದೆ . ಮೇಲೆ ಕ್ರಮ ಸಂಖ್ಯೆ ( 3)ರಲ್ಲಿ ಓದಲಾದ ದಿನಾಂಕ 18 - 01 - 2011ರ 
ಅರೆ ಸರ್ಕಾರಿ ಪತ್ರದಲ್ಲಿ ಸರ್ಕಾರದ ಕಾರ್ಯದರ್ಶಿ ( ಭೂಮಿ ಮತ್ತು ಅರ್ಬನ್ ಪ್ರಾಪರ್ಟಿ ಓನರ್‌ಶಿಪ್ ರೆಕಾರ್ಡ್ಸ್) ಕಂದಾಯ ಇಲಾಖೆ ಇವರ ಆಪ್ತ 
ಶಾಖೆಗೆ ಈ ಕೆಳಕಂಡ ಪೂರಕ ಹುದ್ದೆಗಳನ್ನು ಸೃಜಿಸುವಂತೆ ಕೋರಲಾಗಿದೆ. 


2 . 


ಸs 


ಕ್ರಮ ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಸಂಖ್ಯೆ 

ಭಾಷಾಂತರಕಾರರು / ಶಾಖಾಧಿಕಾರಿ / ಹಿರಿಯ ಸಹಾಯಕ / ಸಹಾಯಕ | 1 ಹುದ್ದೆ 
ಶೀಘ್ರಲಿಪಿಗಾರರು 

2 ಹುದ್ದೆಗಳು 
ಹಿರಿಯ ಸಹಾಯಕ / ಸಹಾಯಕ 

1 ಹುದ್ದೆ 
| ವಾಹನ ಚಾಲಕ 

| 1 ಹುದ್ದೆ 
ಗೂಪ್- ಡಿ 

2 ಹುದ್ದೆಗಳು 
ಒಟು 

7 ಹುದ್ದೆಗಳು | 
ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 68 ಸಅಸೇ 2011 , ಬೆಂಗಳೂರು, ದಿನಾಂಕ : 21ನೇ ಫೆಬ್ರವರಿ 2011. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಕರ್ನಾಟಕ ಸರ್ಕಾರ ಸಚಿವಾಲಯದ ಕಂದಾಯ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ 
( ಭೂಮಿ ಮತ್ತು ಅರ್ಬನ್ ಪ್ರಾಪರ್ಟಿ ಓನರ್‌ಶಿಪ್ ರೆಕಾರ್ಡ್ಸ್) ಅವರ ಆಪ್ತ ಶಾಖೆಗೆ ಈ ಕೆಳಕಂಡ ಪೂರಕ ಹುದ್ದೆಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ತಾತ್ಕಾಲಿಕವಾಗಿ ಎರಡು ವರ್ಷದ ಅವಧಿಗೆ ಸೃಜಿಸಲಾಗಿದೆ: 
ಕ್ರಮ | ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಸಂಖೆ, 
ಶೀಘ್ರಲಿಪಿಗಾರರು 

2 ಹುದ್ದೆಗಳು 
ಕಿರಿಯ ಸಹಾಯಕ 

1 ಹುದ್ದೆ 
ವಾಹನ ಚಾಲಕ 
| ದಲಾಯತ್ 

2 ಹುದ್ದೆಗಳು 
ಒಟ್ಟು 

6 ಹುದ್ದೆಗಳು 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 100 ವೆಚ್ಚ - 12/2011 , ದಿನಾಂಕ 07 - 02 - 2011 ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 


1 ಹುದ್ದೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಆರ್ . ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 


ಪಿ. ಆರ್ . 550 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೨, ೨೦೧೧ 

೧೪೪೩ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಬಿ .ವಿ . ರಮೇಶ್, ಅಧೀನ ಕಾರ್ಯದರ್ಶಿ , ಕರ್ನಾಟಕ ಸರ್ಕಾರದ ಸಚಿವಾಲಯ ಇವರ ಅಮಾನತ್ತಿನ ಬಗ್ಗೆ , 
ಓದಲಾಗಿದೆ : 1, ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರ ಸಂಖ್ಯೆ 

ಲೋಕ್/ಐಎನ್‌ವಿ ( ಜಿ ) / ಎಂ - 46 / ಸಿಆರ್ - 04 /2007, ಚಾಮರಾಜನಗರ , ದಿನಾಂಕ 30 - 11 - 2007 . 
2. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 4 ಸೇಇವಿ 2008 ದಿನಾಂಕ: 06 - 02 - 2008. 
3. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 4 ಸೇವಿ 2008 ದಿನಾಂಕ : 23 - 09 - 2008. 
4 . ಕೆ. ಎ . ಟಿ . ಯ ಅರ್ಜಿ ಸಂಖ್ಯೆ 3529 /2009 ರಲ್ಲಿ ದಿನಾಂಕ 16 - 11 - 2009ರಂದು ನೀಡಿರುವ ತೀರ್ಪು. 

5 . ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 4 ಸೇವಿ 2008 ದಿನಾಂಕ : 16 - 02 - 2010. 
ಪ್ರಸ್ತಾವನೆ : 
ಪ್ರಕರಣದ ವಿವರ: 

ದಿನಾಂಕ 28 - 11 -2007 ರಂದು ಶ್ರೀ ಶಿವಮೂರ್ತಿ ಬಿನ್ ಲಿಂಗಯ್ಯ , ಮದ್ದೂರು ಗ್ರಾಮ , ಯಳಂದೂರು ತಾಲ್ಲೂಕು ಇವರು 
ಚಾಮರಾಜನಗರ ಲೋಕಾಯುಕ್ತ ಠಾಣೆಗೆ ಹಾಜರಾಗಿ ತಾವು ಮತ್ತು ಇತರೆ ಮೂವರು ಡಾ : ಬಿ. ಆರ್ . ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಸ್ವ -ಉದ್ಯೋಗ 
ಯೋಜನೆಯಡಿ ಸಾಲ ಸೌಲಭ್ಯಕ್ಕಾಗಿ ಅರ್ಜಿ ಸಲ್ಲಿಸಿದ್ದು , ಪರಿಶೀಲನೆ ಹಾಗೂ ಫಲಾನುಭವಿಗಳ ಆಯ್ಕೆಗಾಗಿ ಅರ್ಜಿಗಳನ್ನು ಯಳಂದೂರು 
ಕಾರ್ಯನಿರ್ವಾಹಕ ಅಧಿಕಾರಿ ಕಛೇರಿಗೆ ಕಳುಹಿಸಿದ್ದು ದಿನಾಂಕ 27 -11 - 2007 ರಂದು, ಶ್ರೀ ಬಿ. ವಿ . ರಮೇಶ್, ಕಾರ್ಯನಿರ್ವಾಹಕ ಅಧಿಕಾರಿ ಇವರನ್ನು 
ಭೇಟಿಯಾದಾಗ ಅರ್ಜಿಗಳನ್ನು ಶಿಫಾರಸ್ಸು ಮಾಡಿ ಕಳುಹಿಸಿಕೊಡಲು ಕೋರಿದಾಗ ಆರೋಪಿತರಾದ ಶ್ರೀ ಬಿ . ವಿ . ರಮೇಶ್ ಇವರು ತಲಾ ರೂ . 2 ,500/ 
ರಂತೆ ರೂ . 10,000 / - ಲಂಚದ ಹಣಕ್ಕೆ ಒತ್ತಾಯ ಮಾಡಿದ್ದು , ನಂತರ ಎಲ್ಲರ ಪರವಾಗಿ ರೂ . 4 ,500/ - ಲಂಚ ಪಡೆದುಕೊಳ್ಳಲು ಒಪ್ಪಿದ್ದ ಮೇರೆಗೆ 
ಫಿಲ್ಯಾದುದಾರರು ಲಂಚ ಕೊಡಲು ಇಷ್ಟವಿಲ್ಲದ ಕಾರಣ, ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಕೋರಿದ್ದರು. 

ಸದರಿ ದೂರಿನನ್ವಯ ಪೊಲೀಸ್ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ , ಚಾಮರಾಜನಗರ ಪೊಲೀಸ್ ಠಾಣೆ, ಚಾಮರಾಜನಗರ ಇವರು 
ಮೇಲ್ಕಂಡ ನೌಕರರ ವಿರುದ್ಧ ಭ್ರಷ್ಟಾಚಾರ ನಿರೋಧಕ ಕಾಯಿದೆ 1988ರ ಕಲಂ 7, 13(1) ರ ಜೊತೆಗೆ 13 ( 2) ರ ಪ್ರಕಾರ ಪ್ರಕರಣವನ್ನು ದಾಖಲು 
ಮಾಡಿಕೊಂಡು ದಿನಾಂಕ 28 -11 - 2007ರಲ್ಲಿ ಬೀಸಿದ ಬಲೆಯು ಯಶಸ್ವಿಯಾಗಿದ್ದು, ಶ್ರೀ ಬಿ .ವಿ . ರಮೇಶ್, ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು 
ಪಂಚಾಯಿತಿ, ಯಳಂದೂರು ಇವರು ತಮ್ಮ ಕಚೇರಿಯಲ್ಲಿ ನೆರಳು ಸಾಕ್ಷಿಯ ಸಮಕ್ಷಮ ಫಿಲ್ಯಾದುದಾರರಿಂದ ಲಂಚದ ಹಣ ರೂ . 4 ,500 - 00 ಗಳನ್ನು 
ಒತ್ತಾಯಿಸಿ ಸ್ವೀಕರಿಸಿ, ಚಾಮರಾಜನಗರ ಲೋಕಾಯುಕ್ತ ಪೊಲೀಸರ ಬಲೆಗೆ ಸಿಕ್ಕಿಬಿದ್ದಿದ್ದ ಮೇರೆಗೆ ಆರೋಪಿತರನ್ನು ತನಿಖೆಯ ಸಲುವಾಗಿ ದಸ್ತಗಿರಿ 
ಮಾಡಲಾಗಿತ್ತು. 

ಮೇಲೆ (1) ರಲ್ಲಿ ಓದಲಾದ ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರದಲ್ಲಿ 
ಶ್ರೀ ಬಿ. ವಿ. ರಮೇಶ್, ಅಧೀನ ಕಾರ್ಯದರ್ಶಿ , ಕರ್ನಾಟಕ ಸರ್ಕಾರದ ಸಚಿವಾಲಯ ಇವರು ನಿಯೋಜನೆ ಮೇಲೆ ಕಾರ್ಯ ನಿರ್ವಾಹಕ ಅಧಿಕಾರಿ , 
ತಾಲ್ಲೂಕು ಪಂಚಾಯತ್, ಯಳಂದೂರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು , ಸದರಿ ಅಧಿಕಾರಿಯ ಫಿರ್ಯಾದುದಾರರಾದ ಶ್ರೀ ಶಿವಮೂರ್ತಿ ಬಿನ್ ಲಿಂಗಯ್ಯ , 
ಮದ್ದೂರು ಗ್ರಾಮ , ಯಳಂದೂರು ತಾಲ್ಲೂಕು ಇವರಿಂದ ಡಾ : ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಸ್ವ -ಉದ್ಯೋಗ ಯೋಜನೆಯಡಿ ಸಾಲ 
ಸೌಲಭ್ಯಕ್ಕಾಗಿ ರೂ .10 ,000 ಲಂಚದ ಹಣ ಒತ್ತಾಯ ಮಾಡಿದ್ದು , ಫಿರ್ಯಾದುದಾರರು ಲಂಚ ನೀಡಲು ಇಷ್ಟವಿಲ್ಲದ ಕಾರಣ ಲೋಕಾಯುಕ್ತ ಪೊಲೀಸರಿಗೆ 
ದೂರು ನೀಡಿದ್ದರ ಮೇರೆಗೆ ಲೋಕಾಯುಕ್ತ ಪೊಲೀಸರು ಚಾಮರಾಜನಗರ ಪೊಲೀಸ್‌ಠಾಣೆಯಲ್ಲಿ ಅಧಿಕಾರಿಯ ವಿರುದ್ಧ ಭ್ರಷಾಣ 
ಕಾಯಿದೆಯಡಿ ಮೊಕದ್ದಮೆ ನಂ . 04 /2007 ರಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ದಿನಾಂಕ 28 - 11- 2007ರಲ್ಲಿ ಬೀಸಿದ ಬಲೆಯಲ್ಲಿ 
ಫಲಾನುಭವಿಗಳಿಂದ ಲಂಚದ ಹಣ ರೂ . 4,500 - 00ಗಳನ್ನು ಒತ್ತಾಯಿಸಿ ಸ್ವೀಕರಿಸುತ್ತಿದ್ದಾಗ ಲೋಕಾಯುಕ್ತ ಪೊಲೀಸರ ಬಲೆಗೆ ಸಿಕ್ಕಿಬಿದ್ದಿದ್ದು, 
ಆರೋಪಿತರನ್ನು ತನಿಖೆಯ ಸಲುವಾಗಿ ದಸ್ತಗಿರಿ ಮಾಡಲಾಗಿದೆಯೆಂದು ತಿಳಿಸುತ್ತಾ, ಸದರಿ ಅಧಿಕಾರಿಯ ಮೇಲಿನ ಭ್ರಷ್ಟಾಚಾರದ ಆಪಾದನೆಯು 
ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆಯೆಂದೂ ಹಾಗೂ ಅಧಿಕಾರಿಯು ಸುಗಮ ತನಿಖೆಗೆ ಅಡ್ಡಿಯುಂಟು ಮಾಡುವ ಅಥವಾ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವ 
ಅಥವಾ ಸಾಕ್ಷಿ ಪುರಾವೆಗಳನ್ನು ನಾಶ ಮಾಡುವ ಸಾಧ್ಯತೆ ಇರುವುದರಿಂದ ಅವರನ್ನು ಕೂಡಲೇ ಅಮಾನತ್ತಿನಲ್ಲಿ 

* ಕರ್ನಾಟಕ ಲೋಕಾಯುಕ್ತರ ದಿನಾಂಕ 30 -11 - 2007ರ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಶ್ರೀ ಬಿ . ವಿ. ರಮೇಶ್, ಅಧೀನ 
ಕಾರ್ಯದರ್ಶಿ ಇವರ ವಿರುದ್ದದ ಭ್ರಷ್ಟಾಚಾರದ ಆರೋಪವು ಮೇಲ್ನೋಟಕ್ಕೆ ಸಾಬೀತಾಗಿರುವುದು ಕಂಡುಬಂದ ಕಾರಣ ಹಾಗೂ ಅಧಿಕಾರಿಯ ವಿರುದ್ದ 
ಭ್ರಷ್ಟಾಚಾರ ನಿರೋಧಕ ಕಾಯಿದೆಯಡಿ ಚಾಮರಾಜನಗರ ಲೋಕಾಯುಕ್ತ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 04 /2007 ದಾಖಲಾದ ಹಿನ್ನೆಲೆಯಲ್ಲಿ ಕ. ನಾ . ಸೇ . 
( ಸಿಸಿ) ನಿಯಮಾವಳಿ 1957ರ ನಿಯಮ 10 (1)( ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮೇಲೆ ಕ್ರಮ ಸಂಖ್ಯೆ ( 2 ) ರಲ್ಲಿ ಓದಲಾದ ಸರ್ಕಾರದ 
ಆದೇಶದಲ್ಲಿ ಶ್ರೀ ಬಿ. ವಿ. ರಮೇಶ್ ಇವರನ್ನು ಲೋಕಾಯುಕ್ತ ವಿಚಾರಣೆ ಬಾಕಿಯಿಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ಅಮಾನತ್ತುಗೊಳಿಸಿ 
ಆದೇಶಿಸಲಾಗಿತ್ತು. 

ಕರ್ನಾಟಕ ಲೋಕಾಯುಕ್ತದಿಂದ ದಿನಾಂಕ 30 - 07 - 2008 ರಂದು ಸ್ವೀಕೃತವಾದ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಮೇಲೆ ಕ್ರಮ ಸಂಖ್ಯೆ 
(3) ರಲ್ಲಿ ಓದಲಾದ ದಿನಾಂಕ 23 - 09 - 2008ರ ಸರ್ಕಾರದ ಆದೇಶದಲ್ಲಿ ಶ್ರೀ ಬಿ.ವಿ . ರಮೇಶ್, ಅಧೀನ ಕಾರ್ಯದರ್ಶಿ ಇವರನ್ನು ಭ್ರಷ್ಟಾಚಾರ 
ನಿರ್ಮೂಲನಾ ಕಾಯಿದೆ 1988ರ ಕಲಂ 7( 13)(1)( ಡಿ) ರೊಡನೆ ಓದಿಕೊಂಡಂತೆ ಕಲಂ (13)( 2) ರನ್ವಯ ಅವರ ವಿರುದ್ಧದ ಆರೋಪಕ್ಕಾಗಿ ಸಕ್ಷಮ 
ನ್ಯಾಯಾಲಯದಲ್ಲಿ ಅಭಿಯೋಜನೆಗೊಳಪಡಿಸಲು ಸರ್ಕಾರವು ಮಂಜೂರಾತಿ ನೀಡಿದೆ. 

- ಮೇಲೆ ಕ್ರಮ ಸಂಖ್ಯೆ ( 4) ರ ಕೆ. ಎ . ಟಿ . ಅರ್ಜಿಯಲ್ಲಿ ಶ್ರೀ ಬಿ .ವಿ . ರಮೇಶ್, ಅಧೀನ ಕಾರ್ಯದರ್ಶಿ ಇವರು ತಮ್ಮನ್ನು 
ಅಮಾನತ್ತುಗೊಳಿಸಲಾದ ದಿನಾಂಕ 06 - 02 - 2008ರ ಆದೇಶವನ್ನು ಪ್ರಶ್ನಿಸಿ ಕೆ. ಎ. ಟಿ. ಯಲ್ಲಿ ಅರ್ಜಿ ಸಂಖ್ಯೆ 3529/2009ನ್ನು ಸಲ್ಲಿಸಿದ್ದರು. ನ್ಯಾಯ 
ಮಂಡಳಿಯು ಸದರಿ ಅರ್ಜಿಯನ್ನು ವಿಲೇಗೊಳಿಸುತ್ತಾ , ದಿನಾಂಕ 16 -11 - 2009ರಂದು ಕೆಳಕಂಡಂತೆ ಆದೇಶಿಸಿದೆ. 

“ 7 , 

In the present case the order only mentions the facts stated in the letter of the Additional Director General of 
Police ,Karnataka Lokayukta and in the second para it is observed that on perusal of the letter it was clear that 


೧೪೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


ಭಾಗ - ೧ 


the charge had been well founded and therefore pending Inquiry the applicant has to be suspended . The order 
does not show the Independent examination of the matter by the Government to find out as to whether there 
was prima facie evidence to support the charge and consequently the order of suspension is not sustainable 
since it has been passed without complying with Rule 10 (3) of the CCA Rules . 

For the above said reasons, the application is allowed and the Order of the Government in No. DPAR 4 
SE EE VI 2008 , dated 06 -02 - 2009 (Annexure -A2 ) is quashed keeping liberty to the Government, if it so desires , 

to pass a fresh order after complying with Rule 10 (3) of the CCA Rules. 

ಮೇಲೆ ಕ್ರಮ ಸಂಖ್ಯೆ ( 5) ರಲ್ಲಿ ಓದಲಾದ ದಿನಾಂಕ 16 - 02 - 2010 ರ ಸರ್ಕಾರದ ಆದೇಶದಲ್ಲಿ ಶ್ರೀ ಬಿ . ವಿ . ರಮೇಶ್, ಅಧೀನ 
ಕಾರ್ಯದರ್ಶಿ ಇವರ ವಿರುದ್ಧ ಶಿಸ್ತು ಕ್ರಮ ಬಾಕಿಯಿಟ್ಟು ಸದರಿಯವರ ಅಮಾನತ್ತನ್ನು ತೆರವುಗೊಳಿಸಿ ಸೇವೆಗೆ ಮುನರ್‌ಸ್ಥಾಪಿಸಲಾಗಿದೆ ಹಾಗೂ ಕರ್ನಾಟಕ 
ಆಡಳಿತ ನ್ಯಾಯ ಮಂಡಳಿಯ 16 -11 - 2009ರ ಆದೇಶದಂತೆ ಮತ್ತೊಮ್ಮೆ ಪ್ರಕರಣವನ್ನು ಕೂಲಂಕಷವಾಗಿ ಮರುಪರಿಶೀಲಿಸಿದೆ. 

ಸರ್ಕಾರವು ಕರ್ನಾಟಕ ಲೋಕಾಯುಕ್ತದಿಂದ ಸ್ವೀಕೃತವಾದ ದಿನಾಂಕ 3- 11 - 2007ರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಹಾಗೂ ಶ್ರೀ ಬಿ. ವಿ. 
ರಮೇಶ್, ಅಧೀನ ಕಾರ್ಯದರ್ಶಿ ಇವರ ವಿರುದ್ದದ ಭ್ರಷ್ಟಾಚಾರದ ಆರೋಪಗಳು ಮೇಲ್ನೋಟಕ್ಕೆ ಸಾಬೀತಾಗಿರುವುದು ಕಂಡುಬಂದ ಕಾರಣ ಹಾಗೂ 
ಅಧಿಕಾರಿಯು ಸಾಕ್ಷಿ ಪುರಾವೆಗಳನ್ನು ನಾಶಪಡಿಸುವ ಸಾಧ್ಯತೆ ಇರುವುದರಿಂದ ಮತ್ತು ಇವರ ವಿರುದ್ಧ ಭ್ರಷ್ಟಾಚಾರ ನಿರೋಧಕ ಕಾಯಿದೆ 1988ರ ಕಲಂ 7, 
13 (1)( ಡಿ) ಜೊತೆಗೆ 13 ( 2)ರಡಿಯಲ್ಲಿ ಚಾಮರಾಜನಗರ ಲೋಕಾಯುಕ್ತ ಠಾಣೆ ಮೊಕದ್ದಮೆ ಸಂಖ್ಯೆ 04 /2007ರಲ್ಲಿ ದಾಖಲಾದ ಹಿನ್ನೆಲೆಯಲ್ಲಿ ಪ್ರಕರಣವನ್ನು 
ಕ. ನಾ . ಸೇ , ( ಸಿಸಿಎ) ನಿಯಮ 10( 3) ರನ್ವಯ ಪರಿಶೀಲಿಸಿ ದೃಢಪಡಿಸಿಕೊಂಡು ಮತ್ತು ಫಿರ್ಯಾದುದಾರರು ಲಂಚ ಕೇಳುತ್ತಿದ್ದಾರೆಂದು ನೀಡಲಾದ ಅರ್ಜಿ, 
ಟ್ರ್ಯಾಪ್ ಆದ ನಂತರ ಲೋಕಾಯುಕ್ತ ಪೊಲೀಸರು ನಡೆಸಿರುವ ಅಸೆಸ್‌ಮೆಂಟ್ ಮತ್ತು ಪಂಚನಾಮೆಗಳ ಮಹಜರ್‌ಗಳನ್ನು ಹಾಗೂ ಆರೋಪಿಯ ಎಡಗೈ 
ಹೆಬ್ಬರಳನ್ನು ಸೋಡಿಯಂ ಕಾರ್ಬೊನೇಟ್ ದ್ರಾವಣದಿಂದ ಪರೀಕ್ಷಿಸಿದ ವಿವರಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರವೇ ಶ್ರೀ ಬಿ. ವಿ. ರಮೇಶ್, 
ಅಧೀನ ಕಾರ್ಯದರ್ಶಿ ಇವರನ್ನು ದಿನಾಂಕ 06 - 02 - 2008ರ ಆದೇಶದಲ್ಲಿ ವಿಚಾರಣೆ ಬಾಕಿಯಿಟ್ಟು ಸೇವೆಯಿಂದ ಅಮಾನತ್ತುಗೊಳಿಸಲು ನಿಯಮಾನುಸಾರ 
ಮತ್ತು ವಿಚಕ್ಷಣಾಪೂರ್ವಕವಾಗಿ ಆಲೋಚಿಸಿ ನಿರ್ಧರಿಸಿರುತ್ತದೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಕಾಯಿದೆ 1988ರ ಕಲಂ 7(13) (1)( ಡಿ) ರೊಡನೆ 
ಓದಿಕೊಂಡಂತೆ ಕಲಂ (13) (2) ರನ್ವಯ ಅವರ ವಿರುದ್ಧದ ಆರೋಪಕ್ಕಾಗಿ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೊಳಪಡಿಸಲು ಮಂಜೂರಾತಿ 
ನೀಡಿರುತ್ತದೆ. 

ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ಆದೇಶವನ್ನು ಗಮನದಲ್ಲಿರಿಸಿಕೊಂಡು ಸರ್ಕಾರವು, ಈ ಕೆಳಕಂಡಂತೆ 
ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 04 ಸೇವಿ 2008, ಬೆಂಗಳೂರು, ದಿನಾಂಕ : 18ನೇ ಫೆಬ್ರವರಿ 2011 . 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರವು ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿ 1957ರ ನಿಯಮ 10(3) ರನ್ವಯ ಪರಿಶೀಲಿಸಿ ಶ್ರೀ ಬಿ.ವಿ . ರಮೇಶ್, ಅಧೀನ ಕಾರ್ಯದರ್ಶಿ ಇವರ ವಿರುದ್ದದ ಭ್ರಷ್ಟಾಚಾರದ ಆರೋಪಗಳು 
ಮೇಲ್ನೋಟಕ್ಕೆ ಸಾಬೀತಾಗಿರುವುದು ಕಂಡುಬಂದ ಕಾರಣ ಹಾಗೂ ಅಧಿಕಾರಿಯು ಸಾಕ್ಷಿ ಪುರಾವೆಗಳನ್ನು ನಾಶಪಡಿಸುವ ಸಾಧ್ಯತೆ ಇದ್ದ ಕಾರಣ ಮತ್ತು 
ಇವರ ವಿರುದ್ಧ ಭ್ರಷ್ಟಾಚಾರ ನಿರೋಧಕ ಕಾಯಿದೆ 1988ರ ಕಲಂ 7, 13 (1)( ಡಿ) ಜೊತೆಗೆ 13( 2) ರಡಿಯಲ್ಲಿ ಚಾಮರಾಜನಗರ ಲೋಕಾಯುಕ್ತ ಠಾಣೆ 
ಮೊಕದ್ದಮೆ ಸಂಖ್ಯೆ 04 /2007ರನ್ನು ದಾಖಲಿಸಿ , ದಸ್ತಗಿರಿ ಮಾಡಿದ್ದ ಹಿನ್ನೆಲೆಯಲ್ಲಿ ಅಧಿಕಾರಿಯವರು ಕರ್ತವ್ಯ ಲೋಪ ಎಸಗಿರುವುದು ಹಾಗೂ 
ಕರ್ತವ್ಯದಲ್ಲಿ ನಿಷ್ಠೆ ಹೊಂದಿಲ್ಲದಿರುವುದು ಸಾಕ್ಷಾಧಾರಗಳಿಂದ ಮೇಲ್ನೋಟಕ್ಕೆ ಕಂಡುಬಂದಿರುವುದರಿಂದ, ಸದರಿ ಅಧಿಕಾರಿಯನ್ನು ವಿಚಾರಣೆ ಬಾಕಿಯಿಟ್ಟು 
ದಿನಾಂಕ 06 - 02 - 2008 ರಿಂದ ಜಾರಿಗೆ ಬರುವಂತೆ ಹಾಗೂ ದಿನಾಂಕ 16 - 02 - 2010 ರವರೆಗೆ ಸೇವೆಯಿಂದ ಅಮಾನತ್ತಿನಲ್ಲಿಟ್ಟಿದ್ದ ಕ್ರಮವನ್ನು 
ಸ್ಥಿರೀಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ಆರ್ . ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 551 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 


* ) . 


ಒಳಾಡಳಿತ ಸಚಿವಾಲಯ 
ವಿಷಯ : ರಾಜ್ಯದ ವಿವಿಧ ನ್ಯಾಯಾಲಯಗಳಿಗೆ ಹೊಂದಿಕೊಂಡಂತೆ ಅಭಿಯೋಗ ಮತ್ತು ಸರ್ಕಾರಿ ಇಲಾಖೆಗೆ ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ ಸರ್ಕಾರಿ ವಕೀಲರ ಹಾಗೂ ಪೂರಕ ಸಿಬ್ಬಂದಿಯ ಹುದ್ದೆಗಳ ಸೃಜನೆ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಲಾ 47 ಎಲ್‌ಸಿಇ 2004 ದಿನಾಂಕ: 23 - 06 - 2005, 

2. ಸರ್ಕಾರದ ತಿದ್ದುಪಡಿ ಆದೇಶ ಸಂಖ್ಯೆ: ಲಾ 47 ಎಲ್‌ಸಿಇ 2004( ಭಾ ), ದಿನಾಂಕ: 08- 04 -2009. 

ನಿರ್ದೆಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರದ ಸಂಖ್ಯೆ : ಡಿಪಿಎನ್/ ಸಿಶಾ1109/2009 -10 , 

ದಿನಾಂಕ 27 - 05 - 2010 . 
ಪ್ರಸ್ತಾವನೆ : 

ಮೇಲೆ (1)ರಲ್ಲಿ ಓದಲಾದ ದಿನಾಂಕ 23 -06 -2005ರ ಸರ್ಕಾರದ ಆದೇಶದನ್ವಯ ಬೆಂಗಳೂರಿನಲ್ಲಿ 3 ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ 
( ಸಂಚಾರಿ) ನ್ಯಾಯಾಲಯಗಳು ( ಸಿವಿಲ್ ನ್ಯಾಯಾಧೀಶರು [ ಹಿ . ವಿ.] ಶ್ರೇಣಿ), ನೆಲಮಂಗಲದ ಸಿವಿಲ್ ನ್ಯಾಯಾಧೀಶರು ( ಹಿ . ವಿ.) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ ಮತ್ತು ಸೌಂದತ್ತಿಯ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ( ಹಿ.ವಿ.) ಮತ್ತು ಜೆಂಎಂಎಫ್‌ಸಿ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಸರ್ಕಾರವು 
ಮಂಜೂರಾತಿ ನೀಡಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


୦୯୯୪ 


ಮೇಲೆ (2) ರಲ್ಲಿ ಓದಲಾದ ದಿನಾಂಕ 08 - 04 - 2009ರ ತಿದ್ದುಪಡಿ ಆದೇಶದನ್ವಯ ಬೆಂಗಳೂರಿನಲ್ಲಿ 3 ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ 
( ಸಂಚಾರಿ) ನ್ಯಾಯಾಲಯಗಳು ( ಸಿವಿಲ್ ನ್ಯಾಯಾಧೀಶರು [ ಹಿ . ವಿ.] ಶ್ರೇಣಿ), ಎಂದು ನಮೂದಿಸಲಾಗಿರುವುದರ ಬದಲಾಗಿ ಬೆಂಗಳೂರಿನಲ್ಲಿ 3 
ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ (ಸಂಚಾರ ) ನ್ಯಾಯಾಲಯಗಳು (ಸಿವಿಲ್ ನ್ಯಾಯಾಧೀಶರು [ ಕಿರಿಯ ವಿಭಾಗ] ಶ್ರೇಣಿ), ಎಂದು ತಿದ್ದುಪಡಿ 
ಮಾಡಲಾಗಿದೆ . 

ಮೇಲೆ (3) ರಲ್ಲಿ ಓದಲಾದ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರು ದಿನಾಂಕ 27 - 05 -2010ರ ಪತ್ರದಲ್ಲಿ 
ಮೇಲೆ (1) ಮತ್ತು (2) ರಲ್ಲಿ ಓದಲಾದ ಸರ್ಕಾರದ ಆದೇಶಗಳನ್ವಯ ಸ್ಥಾಪಿತವಾಗಿರುವ ಬೆಂಗಳೂರಿನ 3 ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ( ಸಂಚಾರಿ) 
ನ್ಯಾಯಾಲಯಗಳು ( ಸಿವಿಲ್ ನ್ಯಾಯಾಧೀಶರು [ಕಿರಿಯ ವಿಭಾಗ] ಶ್ರೇಣಿ), ನೆಲಮಂಗಲದ ಸಿವಿಲ್ ನ್ಯಾಯಾಧೀಶರು ( ಹಿ . ವಿ.) ಮತ್ತು ಜೆಎಂಎಫ್ಸಿ 
ನ್ಯಾಯಾಲಯ ಮತ್ತು ಸೌಂದತ್ತಿಯ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ( ಹಿರಿಯ ವಿಭಾಗ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯಗಳಲ್ಲಿ ಸರ್ಕಾರದ 
ಪರವಾಗಿ ರಾಜ್ಯವನ್ನು ಪ್ರತಿನಿಧಿಸಿ ಪ್ರಕರಣಗಳನ್ನು ನಡೆಸಲು, ಸದರಿ ನ್ಯಾಯಾಲಯಗಳಿಗೆ ಹೊಂದಿಕೊಂಡಂತೆ ಸಹಾಯಕ ಸರ್ಕಾರಿ ಅಭಿಯೋಜಕರು - ವ 
ಸಹಾಯಕ ಸರ್ಕಾರಿ ವಕೀಲರುಗಳ ಹಾಗೂ ಅವರ ಕಛೇರಿಗೆ ಪೂರಕ ಸಿಬ್ಬಂದಿಯ ಹುದ್ದೆಗಳನ್ನು ಸೃಜಿಸಿ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಮುಂದಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 348 ಪಿಪಿಇ 2009 , ಬೆಂಗಳೂರು, ದಿನಾಂಕ : 14ನೇ ಫೆಬ್ರವರಿ 2011. 

ಪ್ರಸ್ತಾವನೆಯಲ್ಲಿನ ವಿವರಗಳ ಹಿನ್ನೆಲೆಯಲ್ಲಿ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಗೆ ಈ ಆದೇಶಕ್ಕೆ ಲಗತ್ತಿಸಿರುವ 
ಅನುಬಂಧದ ಅಂಕಣ ( 2) ರಲ್ಲಿನ ನ್ಯಾಯಾಲಯಗಳಿಗೆ ಹೊಂದಿಕೊಂಡಂತೆ ಅಂಕಣ ( 3) ರಲ್ಲಿನ 5 ( ಐದು) ಸಹಾಯಕ ಸರ್ಕಾರಿ ಅಭಿಯೋಜಕರು - ವ 
ಸಹಾಯಕ ಸರ್ಕಾರಿ ವಕೀಲರ ಹಾಗೂ ಅವರ ಕಛೇರಿಗೆ ಹೊಂದಿಕೊಂಡಂತೆ ತಲಾ ಒಂದೊಂದು ಬೆರಳಚ್ಚುಗಾರರ ಮತ್ತು ದಲಾಯತ್‌ರ ಹುದ್ದೆಗಳನ್ನು 
ಒಟ್ಟಾರೆ 15 ಹುದ್ದೆಗಳನ್ನು ಸದರಿ ನ್ಯಾಯಾಲಯಗಳು ಅಸ್ಥಿತ್ವದಲ್ಲಿರುವವರೆಗೆ ಅಥವಾ ಒಂದು ವರ್ಷದ ಅವಧಿಗೆ ಇವೆರಡರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ, ಮೊದಲ ಬಾರಿಗೆ ತಾತ್ಕಾಲಿಕವಾಗಿ ಸೃಜಿಸಿದೆ. 

ಸದರಿ ಹುದ್ದೆಗಳಿಗೆ ತಗಲುವ ವೆಚ್ಚವನ್ನು ಲೆಕ್ಕಶೀರ್ಷಿಕೆ 2014 ನ್ಯಾಯಪರಿಪಾಲನೆ -00- 114 ಕಾನೂನು ಸಲಹೆಗಾರರು ಮತ್ತು 
ಸಮೂಪದೇಶಕರು - 0 - 02 ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೆಶಕರು ಇದರಡಿ ಭರಿಸತಕ್ಕದ್ದು. 

ಸದರಿ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಎಫ್‌ಡಿ 332 ವೆಚ್ಚ - 11 /2010 , ದಿನಾಂಕ 
06 - 01 - 2011 ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಕೆ.ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

* ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಕಾಫಿಮೋಸ ಮತ್ತು ಅಭಿಯೋಗಗಳು) 

ಅನುಬಂಧ 
ಸರ್ಕಾರದ ಆದೇಶ ಸಂಖ್ಯೆ : ಒಣ 348 ಪಿಪಿಇ 2009 , ಬೆಂಗಳೂರು, ದಿನಾಂಕ 14ನೇ ಫೆಬ್ರವರಿ 2011. 

ರಾಜ್ಯದ ವಿವಿಧ ನ್ಯಾಯಾಲಯಗಳಿಗೆ ಹೊಂದಿಕೊಂಡಂತೆ ಸೃಜಿಸಲಾಗಿರುವ ಹುದ್ದೆಗಳು: 
ನ್ಯಾಯಾಲಯದ ಹೆಸರು 

ಹುದ್ದೆಯ ಹೆಸರು 

ಹುದ್ದೆಯ 
ಸಂಖ್ಯೆ 


b)೧. 


- 01 | 


2 


| 


4ನೇ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ (ಸಂಚಾರಿ ) ಸಿವಿಲ್ ಸಹಾಯಕ ಸರ್ಕಾರಿ ಅಭಿಯೋಜಕರು - ವ - ಸಹಾಯಕ 
ನ್ಯಾಯಾಧೀಶರು [ ಕಿರಿಯ ವಿಭಾಗ ] ನ್ಯಾಯಾಲಯ , ಸರ್ಕಾರಿ ವಕೀಲರು 
ಬೆಂಗಳೂರು ನಗರ 

ಬೆರಳಚ್ಚುಗಾರರು 

ದಲಾಯತ್ 
5ನೇ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ (ಸಂಚಾರಿ) ಸಿವಿಲ್ | ಸಹಾಯಕ ಸರ್ಕಾರಿ ಅಭಿಯೋಜಕರು - ವ -ಸಹಾಯಕ 
ನ್ಯಾಯಾಧೀಶರು [ಕಿರಿಯ ವಿಭಾಗ] ನ್ಯಾಯಾಲಯ , ಸರ್ಕಾರಿ ವಕೀಲರು 
ಬೆಂಗಳೂರು ನಗರ 

ಬೆರಳಚ್ಚುಗಾರರು 

ದಲಾಯತ್ 
6ನೇ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ (ಸಂಚಾರಿ ) ಸಿವಿಲ್ | ಸಹಾಯಕ ಸರ್ಕಾರಿ ಅಭಿಯೋಜಕರು - ವ - ಸಹಾಯಕ 
ನ್ಯಾಯಾಧೀಶರು [ ಕಿರಿಯ ವಿಭಾಗ] ನ್ಯಾಯಾಲಯ, ಸರ್ಕಾರಿ ವಕೀಲರು 
ಬೆಂಗಳೂರು ನಗರ | 

ಬೆರಳಚ್ಚುಗಾರರು 

ದಲಾಯತ್ 
ಸಿವಿಲ್ ಜಡ್ಜ್ ( ಹಿರಿಯ ವಿಭಾಗ) ಮತ್ತು ಜೆ. ಎಂ .ಎಫ್. ಸಿ. / ಸಹಾಯಕ ಸರ್ಕಾರಿ ಅಭಿಯೋಜಕರು - ವ - ಸಹಾಯಕ 
ನ್ಯಾಯಾಲಯ, ನೆಲಮಂಗಲ 

ಸರ್ಕಾರಿ ವಕೀಲರು 
ಬೆರಳಚ್ಚುಗಾರರು 
ದಲಾಯತ್ 


3 


೧೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


ಭಾಗ - ೧ 


_ 01 


ಹೆಚ್ಚುವರಿ ಸಿವಿಲ್ ಜಡ್ಸ್ ( ಹಿರಿಯ ವಿಭಾಗ) ಮತ್ತು 
ಜೆ. ಎಂ . ಎಫ್ . ಸಿ. ನ್ಯಾಯಾಲಯ , ಸೌಂದತ್ತಿ 


ಸಹಾಯಕ ಸರ್ಕಾರಿ ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಬೆರಳಚ್ಚುಗಾರರು 
ದಲಾಯತ್ 


ಒಟ್ಟು 


ಕೆ. ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

* ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಕಾಫಿಮೋಸ ಮತ್ತು ಅಭಿಯೋಗಗಳು ) 


ಪಿ.ಆರ್. 552 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ವಿಷಯ : ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಅನುಷ್ಠಾನದಲ್ಲಿ ಪ್ರಾಯೋಗಿಕವಾಗಿ 

ಇತರೆ ಇಲಾಖೆಗಳನ್ನು ಅನುಷ್ಠಾನ ಸಂಸ್ಥೆಗಳನ್ನಾಗಿ ಪರಿಗಣಿಸುವ ಕುರಿತು 
ಓದಲಾಗಿದೆ : 1. ದಿನಾಂಕ 12 - 10 - 2010 ರಂದು ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು , 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಡವಳಿಗಳು 
ದಿನಾಂಕ 07 - 01 - 2011 ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಅರಣ್ಯ , ಪರಿಸರ ಮತ್ತು 

ಜೀವಿಶಾಸ್ತ್ರ ಇಲಾಖೆ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಚರ್ಚಿಸಿದ ರೀತ್ಯಾ. 
ಪ್ರಸ್ತಾವನೆ : 

ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಾದ 
ಜಿಲ್ಲಾ ಪಂಚಾಯತ್, ತಾಲ್ಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್‌ಗಳ ಮೂಲಕ ಅನುಷ್ಠಾನಗೊಳಿಸಲಾಗುತ್ತಿದೆ. ಯೋಜನೆಯ ಅನುಷ್ಠಾನದಲ್ಲಿ 
ವಿವಿಧ ಇಲಾಖೆಗಳ ಚಟುವಟಿಕೆಗಳನ್ನು ಕೂಡ ಕಾರ್ಯಗತಗೊಳಿಸಲಾಗುತ್ತಿದ್ದು ಸದರಿ ಚಟುವಟಿಕೆಗಳ ಅನುಷ್ಠಾನವನ್ನು ಸಂಬಂಧಪಟ್ಟ ಇಲಾಖಾ 
ಅನುಷ್ಠಾನಾಧಿಕಾರಿಗಳೇ ನಿರ್ವಹಿಸಲು ಕ್ರಮ ಕೈಗೊಳ್ಳಲಾಗಿದೆ . ಆದರೆ , ಪಂಚಾಯತ್ ರಾಜ್ ಸಂಸ್ಥೆಯನ್ನು ಹೊರತುಪಡಿಸಿ ಯಾವುದೇ ಇಲಾಖೆಯನ್ನು 
ಸ್ವತಂತ್ರವಾಗಿ ಯೋಜನೆಯಡಿ ಅನುಷ್ಠಾನ ಸಂಸ್ಥೆ ಎಂದು ಪರಿಗಣಿಸಿರುವುದಿಲ್ಲ. ಆದ ಕಾರಣ ಯೋಜನೆಯಡಿ ಉದ್ಯೋಗಕ್ಕಾಗಿ ಸಲ್ಲಿಸುವ ಬೇಡಿಕೆ 
ಆಧಾರದ ಮೇಲೆ ಅನುಮೋದಿತ ಕಾಮಗಾರಿ ಗುಚ್ಚದಂತೆ ಮಾರ್ಗಸೂಚಿಗಳನ್ವಯ ಆದ್ಯತಾ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ ಹಾಗೂ ಸದರಿ ಕಾಮಗಾರಿಗಳ ಅನುಷ್ಠಾನಕ್ಕಾಗಿ ಗ್ರಾಮ ಪಂಚಾಯತ್‌ಗಳು ಸೂಕ್ತ ಕಾಮಗಾರಿ ಆದೇಶ ಮತ್ತು NMR ಗಳನ್ನು 
ಅನುಷ್ಠಾನಗೊಳಿಸುವ ಇಲಾಖಾ ಅಧಿಕಾರಿಗಳಿಗೆ ನೀಡುತ್ತಿದ್ದು ಸದರಿ ಕಾಮಗಾರಿಗೆ ಸಂಬಂಧಿಸಿದ ಹಣ ಪಾವತಿಯನ್ನು ಕೂಡ ಗ್ರಾಮ ಪಂಚಾಯತ್‌ಗಳ 
ಮೂಲಕವೇ ಮಾಡಲಾಗುತ್ತಿರುತ್ತದೆ . ಇದರಿಂದಾಗಿ ಯೋಜನೆ ಅನುಷ್ಠಾನದಲ್ಲಿ ಕಾಲವಿಳಂಬವಾಗುತ್ತಿದ್ದು ಅನುಷ್ಠಾನ ಇಲಾಖೆಗಳು ಅನೇಕ ತೊಂದರೆ 
ಅನುಭವಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ ಹಾಗೂ ಅರಣ್ಯ ಮತ್ತು ತೋಟಗಾರಿಕೆ ಇಲಾಖೆಗಳಲ್ಲಿ ಕೈಗೆತ್ತಿಕೊಂಡಿರುವ ಕಾಮಗಾರಿಗಳನ್ನು 
ಋತುಮಾನಕ್ಕೆ ಅನುಗುಣವಾಗಿ ಅನುಷ್ಠಾನಗೊಳಿಸಬೇಕಾಗಿರುವುದರಿಂದ ಸದರಿ ಇಲಾಖೆಗಳನ್ನು ಕೂಡ ಅನುಷ್ಠಾನ ಸಂಸ್ಥೆಗಳೆಂದು ಪರಿಗಣಿಸಿ ಯೋಜನೆಯ 

ಚಿಯನ್ವಯ ಸೂಕ್ತ ಅವಕಾಶ ಕಲಿಸಿದಲ್ಲಿ ಯೋಜನೆಯನ್ನು ಇನೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಸಾಧ್ಯವಾಗುತ್ತದೆ ಎಂಬುದಾಗಿ 
ವಿವಿಧ ಇಲಾಖಾ ಮುಖ್ಯಸ್ಥರುಗಳು ಅಭಿಪ್ರಾಯ ವ್ಯಕ್ತಪಡಿಸಿರುತ್ತಾರೆ. ಈ ಸಂಬಂಧ ಪಂಚಾಯತ್ ರಾಜ್ ಸಂಸ್ಥೆಗಳನ್ನೊಳಗೊಂಡಂತೆ ಇತರೆ 
ಇಲಾಖೆಗಳನ್ನು ಯೋಜನೆಯ ಅನುಷ್ಠಾನದಲ್ಲಿ ಅನುಷ್ಠಾನ ಸಂಸ್ಥೆಗಳೆಂದು ಪರಿಗಣಿಸಿ ಪ್ರಾಯೋಗಿಕವಾಗಿ ಏಳು ಜಿಲ್ಲೆಗಳಲ್ಲಿ ಅರಣ್ಯ ಮತ್ತು ತೋಟಗಾರಿಕೆ 
ಇಲಾಖೆಯ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಅವಕಾಶ ಕಲ್ಪಿಸಿಕೊಡಲು ತೀರ್ಮಾನಿಸಿದೆ. ಆದುದರಿಂದ , ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ 167 ಉಖಾಯೋ 2010, ಬೆಂಗಳೂರು, ದಿನಾಂಕ : 19ನೇ ಫೆಬ್ರವರಿ 2011 . 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ ಪಂಚಾಯತ್ ರಾಜ್ ಸಂಸ್ಥೆಗಳು ಸೇರಿದಂತೆ ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ 
ಉದ್ಯೋಗ ಖಾತರಿ ಯೋಜನೆಯ ಅನುಷ್ಠಾನವನ್ನು ಈ ಕೆಳಕಂಡ ಜಿಲ್ಲೆಗಳಲ್ಲಿ ಸದರಿ ಜಿಲ್ಲೆಗಳ ಮುಂದೆ ತಿಳಿಸಿರುವಂತೆ ವಿವಿಧ ಇಲಾಖೆಗಳನ್ನು 
ಪ್ರಾಯೋಗಿಕವಾಗಿ ಅನುಷ್ಠಾನ ಸಂಸ್ಥೆಗಳೆಂದು ಗುರುತಿಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ನಿಗದಿಪಡಿಸಿದ ಕಾಮಗಾರಿಗಳ ಅನುಷ್ಠಾನ ಕಾರ್ಯವನ್ನು 
ಮಾರ್ಗಸೂಚಿಗಳನ್ನಯ ಹಾಗೂ ಆದೇಶದಲ್ಲಿನ ಅಂಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಈ ಮೂಲಕ ಆದೇಶಿಸಿದೆ . 
ಕ್ರಮ ಜಿಲ್ಲೆಯ ಹೆಸರು ಅನುಷ್ಠಾನ ಸಂಸ್ಥೆ 

ಅನುಷ್ಠಾನಾಧಿಕಾರಿ 
ಸಂಖ್ಯೆ 
ಬಾಗಲಕೋಟೆ 1. ಅರಣ್ಯ ಇಲಾಖೆ 

1. ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಮಾಜಿಕ ಅರಣ್ಯ ವಿಭಾಗ, 
2. ತೋಟಗಾರಿಕೆ ಇಲಾಖೆ 

ಬಾಗಲಕೋಟೆ 

2 . ಉಪ ನಿರ್ದೇಶಕರು , ತೋಟಗಾರಿಕೆ ಇಲಾಖೆ, ಬಾಗಲಕೋಟೆ. 
ಬೆಳಗಾಂ 1. ಅರಣ್ಯ ಇಲಾಖೆ 

1. ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಮಾಜಿಕ ಅರಣ್ಯ ವಿಭಾಗ, 
2. ತೋಟಗಾರಿಕೆ ಇಲಾಖೆ 

ಬೆಳಗಾಂ 

2. ಉಪ ನಿರ್ದೇಶಕರು , ತೋಟಗಾರಿಕೆ ಇಲಾಖೆ, ಬೆಳಗಾಂ 
3 ಚಿತ್ರದುರ್ಗ 1. ಅರಣ್ಯ ಇಲಾಖೆ 

1. ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಮಾಜಿಕ ಅರಣ್ಯ ವಿಭಾಗ, 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


೧೪೪೭ 


| 


2 . ತೋಟಗಾರಿಕೆ ಇಲಾಖೆ 

ಚಿತ್ರದುರ್ಗ 

2. ಉಪ ನಿರ್ದೆಶಕರು , ತೋಟಗಾರಿಕೆ ಇಲಾಖೆ, ಚಿತ್ರದುರ್ಗ 
ಧಾರವಾಡ 1. ಅರಣ್ಯ ಇಲಾಖೆ 

1. ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಮಾಜಿಕ ಅರಣ್ಯ ವಿಭಾಗ, 
2 . ತೋಟಗಾರಿಕೆ ಇಲಾಖೆ 

ಧಾರವಾಡ 

2 . ಉಪ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ, ಧಾರವಾಡ 
5 . ಹಾಸನ 1. ಅರಣ್ಯ ಇಲಾಖೆ 

1. ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಮಾಜಿಕ ಅರಣ್ಯ ವಿಭಾಗ, 
2 . ತೋಟಗಾರಿಕೆ ಇಲಾಖೆ 

ಹಾಸನ 

2 . ಉಪ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ, ಹಾಸನ 
ತುಮಕೂರು 1. ಅರಣ್ಯ ಇಲಾಖೆ 

1. ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಮಾಜಿಕ ಅರಣ್ಯ ವಿಭಾಗ, 
2 . ತೋಟಗಾರಿಕೆ ಇಲಾಖೆ 

ತುಮಕೂರು 

2 . ಉಪ ನಿರ್ದೆಶಕರು, ತೋಟಗಾರಿಕೆ ಇಲಾಖೆ, ತುಮಕೂರು 
ಉತ್ತರ ಕನ್ನಡ 1. ಅರಣ್ಯ ಇಲಾಖೆ 

1. ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಮಾಜಿಕ ಅರಣ್ಯ ವಿಭಾಗ, 
2 . ತೋಟಗಾರಿಕೆ ಇಲಾಖೆ 

ಉತ್ತರ ಕನ್ನಡ 

2. ಉಪ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ, ಉತ್ತರ ಕನ್ನಡ 
1 . 

ಅನುಷ್ಠಾನ ಸಂಸ್ಥೆಗಳು ಯೋಜನೆಯಡಿ ತಮ್ಮ ಇಲಾಖಾ ವತಿಯಿಂದ ಕೈಗೆತ್ತಿಕೊಳ್ಳಬಹುದಾದ ಕಾಮಗಾರಿಗಳನ್ನು ಯೋಜನೆಯ 
ಮಾರ್ಗಸೂಚಿಗಳನ್ವಯ ಸಂಬಂಧಪಟ್ಟ ಗ್ರಾಮ ಸಭೆಗಳಲ್ಲಿ ಪ್ರಸ್ತಾಪಿಸಿ ಗ್ರಾಮ ಸಭೆಗಳ ಶಿಫಾರಸ್ಸಿನೊಂದಿಗೆ ನಿಯಮಾನುಸಾರ ಸೂಕ್ತ ಅನುಮೋದನೆ 
ಪಡೆದು ಕಾಮಗಾರಿ ಗುಚ್ಚದಲ್ಲಿ ಸೇರಿಸತಕ್ಕದ್ದು. 
ಅರಣ್ಯ ಮತ್ತು ತೋಟಗಾರಿಕೆ ಇಲಾಖೆಗಳ ಕಾಮಗಾರಿಗಳು ಋತುಮಾನಾಧಾರಿತ ಕಾಮಗಾರಿಗಳಾಗಿರುವುದರಿಂದ ಅಂತಹ ಕಾಮಗಾರಿಗಳನ್ನು 
ಗ್ರಾಮ ಪಂಚಾಯತಿಯವರು ಕೈಗೆತ್ತಿಕೊಂಡಿದ್ದರೆ ಗ್ರಾಮಸಭೆಯ ಮೂಲಕ ಗ್ರಾಮ ಪಂಚಾಯತಿಯಿಂದ ಕ್ರಿಯಾ ಯೋಜನೆಯನ್ನು 
ಅನುಮೋದಿಸತಕ್ಕದ್ದು. ಇದೇ ರೀತಿ ತಾಲ್ಲೂಕು ಪಂಚಾಯತಿ/ ಜಿಲ್ಲಾ ಪಂಚಾಯತಿಯವರು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದರೆ ಕ್ರಿಯಾಯೋಜನೆಗೆ 
ತಾಲ್ಲೂಕು ಪಂಚಾಯತಿ/ ಜಿಲ್ಲಾ ಪಂಚಾಯತಿಯವರು ಅನುಮೋದನೆ ನೀಡತಕ್ಕದ್ದು. 
ಸದರಿ ಅನುಮೋದಿತ ಕಾಮಗಾರಿಗಳ ಸಂಬಂಧ ಯೋಜನೆಯಡಿ ನೀಡಲಾಗಿರುವ ಅಧಿಕಾರಿಗಳನ್ವಯ ಕಾಮಗಾರಿ ಅಂದಾಜು ಪಟ್ಟಿಗಳನ್ನು 
ತಯಾರಿಸಿ ತಾಂತ್ರಿಕ ಮತ್ತು ಆಡಳಿತಾತ್ಮಕ ಮಂಜೂರಾತಿಯನ್ನು ಪಡೆದಿರತಕ್ಕದ್ದು . 
ಯೋಜನೆಯಡಿ ಸಲ್ಲಿಸಲಾಗುವ ಉದ್ಯೋಗಬೇಡಿಕೆಗೆ ಅನುಗುಣವಾಗಿ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇವರು ಸದರಿ 
ಇಲಾಖೆಗಳ ಅನುಮೋದಿತ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಕಾಮಗಾರಿಗಳನ್ನು ಹಂಚಿಕೆ ಮಾಡಿ ಅದಕ್ಕೆ ಅಗತ್ಯವಾಗಿ ಬೇಕಾಗಿರುವ NMR 
ಗಳನ್ನು MIS ಮೂಲಕ ಸಂಬಂಧಪಟ್ಟ ಅನುಷ್ಠಾನ ಸಂಸ್ಥೆಗಳಿಗೆ ವಿತರಿಸುವುದು. 
ಅನುಷ್ಠಾನ ಸಂಸ್ಥೆಗಳಿಗೆ ಯೋಜನೆ ಅನುಷ್ಠಾನದಲ್ಲಿರುವ ಎಲ್ಲ ಪ್ರಕ್ರಿಯೆಗಳನ್ನು MIS ನಲ್ಲಿ ಅಳವಡಿಸಲು ಒಂದು ಪ್ರತ್ಯೇಕ login ಅವಕಾಶ 
ಕಲ್ಪಿಸಲಾಗಿರುತ್ತದೆ. ಸದರಿ login ಬಳಕೆ ಮಾಡಿಕೊಂಡು ಅನುಷ್ಠಾನ ಸಂಸ್ಥೆಗಳು ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇವರು 
ವಿತರಿಸಿರುವ NMR ಗಳನ್ನು ಪಡೆಯಬಹುದಾಗಿದೆ. 
MIS ನಿಂದ ಪಡೆದ NMR ಗಳನ್ನು ಕಾಮಗಾರಿ ನಿರ್ವಹಣೆಯಲ್ಲಿ ಬಳಸಿದ ನಂತರ ಸದರಿ ಮಾಹಿತಿಯನ್ನು MIS ನಲ್ಲಿ ಭರ್ತಿ ಮಾಡಲು ನಂತರ 
ಕೂಲಿ ಪಾವತಿಗಾಗಿ wage list ಮುದ್ರಿಸಲು ಹಾಗು ಕೂಲಿ ಪಾವತಿ ಮಾಡುವ ಸಂಪೂರ್ಣ ಜವಾಬ್ದಾರಿ ಅನುಷ್ಠಾನ ಸಂಸ್ಥೆಯದಾಗಿರುತ್ತದೆ. 
ಸದರಿ ಕಾಮಗಾರಿಗೆ ಅನುಮೋದಿತ ಅಂದಾಜು ಪಟ್ಟಿಯಂತೆ ಅಗತ್ಯವಾಗಿ ಬೇಕಾಗಿರುವ ಸಾಮಗ್ರಿಯನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳನ್ವಯ 
ಖರೀದಿ ಮಾಡಿ ಕಾಮಗಾರಿಯಲ್ಲಿ ಬಳಸಲು ಮತ್ತು ಪೂರ್ಣ ಸಾಮಗ್ರಿ ವಿವರಗಳನ್ನು ಹಾಗೂ ಪಾವತಿ ವಿವರಗಳನ್ನು ಕಡ್ಡಾಯವಾಗಿ MIS ನಲ್ಲಿ 
ದಾಖಲಿಸುವುದು ಅನುಷ್ಠಾನ ಅಧಿಕಾರಿಯವರ ಜವಾಬ್ದಾರಿಯಾಗಿರುತ್ತದೆ. 
ಸದರಿ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಹಣ ಪಾವತಿಗೆ ಮುನ್ನ ನಿಯಮಾನುಸಾರ ಅನುಮೋದಿತ ಅಂದಾಜು ಪಟ್ಟಿಯನ್ವಯ ಹಾಗೂ ಕಾಮಗಾರಿ 
ನಿರ್ವಹಣೆ ಅನುಸಾರ ಅಳತೆ ಪುಸ್ತಕದಲ್ಲಿ ದಾಖಲಿಸುವುದು ಹಾಗೂ ದೃಢೀಕರಿಸುವುದರ ಜೊತೆಗೆ MIS ನಲ್ಲಿ ಸದರಿ ಮಾಹಿತಿಯನ್ನು ಭರ್ತಿ 
ಮಾಡುವುದು ಕಡ್ಡಾಯವಾಗಿರುತ್ತದೆ. 
ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇವರು ಕಾಮಗಾರಿಯನ್ನು ಹಂಚಿಕೆ ಮಾಡಿ ಸದರಿ ಕಾಮಗಾರಿಗೆ NMR ವಿತರಣೆ 
ಮಾಡುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಸದರಿ ಕಾಮಗಾರಿಯ ಅನುಷ್ಠಾನಕ್ಕಾಗಿ ಬೇಕಾಗಿರುವ ಅನುದಾನವನ್ನು ಅನುಷ್ಠಾನ ಸಂಸ್ಥೆಗಳಿಗೆ ಜಿಲ್ಲಾ 
ಕಾರ್ಯಕ್ರಮ ಅಧಿಕಾರಿ/ಕಾರ್ಯಕ್ರಮ ಅಧಿಕಾರಿಗಳು ಬಿಡುಗಡೆ ಮಾಡತಕ್ಕದ್ದು ಮತ್ತು ಸದರಿ ಮಾಹಿತಿಯನ್ನು MIS ನಲ್ಲಿ ದಾಖಲಿಸತಕ್ಕದ್ದು. 

( ತುರ್ತು ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರವು ನೇರವಾಗಿ ಅನುದಾನ ಬಿಡುಗಡೆ ಮಾಡಲು ಕ್ರಮ ವಹಿಸಬಹುದಾಗಿರುತ್ತದೆ.) 
10 . ಅನುಷ್ಠಾನ ಸಂಸ್ಥೆಗಳು ಬಿಡುಗಡೆ ಮಾಡುವ ಪೂರ್ಣ ಅನುದಾನದ ಸ್ವೀಕೃತಿ ಹಾಗು ಸದರಿ ಅನುದಾನದಲ್ಲಿ ಭರಿಸಲಾಗುವ ವೆಚ್ಚ ಇತ್ಯಾದಿ 

ಮಾಹಿತಿಯನ್ನು ತಮ್ಮ login ಮೂಲಕವೇ MIS ನಲ್ಲಿ ಭರ್ತಿ ಮಾಡತಕ್ಕದ್ದು . 


೧೪೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


ಭಾಗ - ೧ 


11. ಕಾಮಗಾರಿ ಪೂರ್ಣಗೊಳಿಸಿದ ಸಂಬಂಧ ಸೂಕ್ತ ದೃಢೀಕರಣ ಹಾಗೂ ಕಾಮಗಾರಿ ಅನುಷ್ಠಾನದಲ್ಲಿ ನಿರ್ವಹಿಸಬೇಕಾದ ಪೂರ್ಣ ದಾಖಲಾತಿಗಳನ್ನು 

ಕಡ್ಡಾಯವಾಗಿ ಪ್ರತ್ಯೇಕ ಕಡತದಲ್ಲಿ ನಿರ್ವಹಿಸತಕ್ಕದ್ದು ಮತ್ತು ಯೋಜನಾ ಸಂಬಂಧ ಪರಿಶೀಲನೆಗಾಗಿ ಬರುವ ಅಧಿಕಾರಿಗಳಿಗೆ ತಪ್ಪದೇ ಸದರಿ 

ದಾಖಲಾತಿಗಳನ್ನು ಹಾಜರು ಪಡಿಸತಕ್ಕದ್ದು. 
12 . ಯೋಜನೆಯ ಅನುಷ್ಠಾನ ಸಂಬಂಧ ಆರ್ಥಿಕ ವರ್ಷ ಅಂತಿಮಗೊಂಡ ಕೂಡಲೇ Chartered Accountant ರವರಿಂದ ಆಡಿಟ್ ಮಾಡಿಸಿ 

ವರದಿಯನ್ನು ಸಂಬಂಧಪಟ್ಟ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಲ್ಲಿಸತಕ್ಕದ್ದು. 
ಕೇಂದ್ರ/ ರಾಜ್ಯ ಸರ್ಕಾರವು ಯೋಜನಾ ಅನುಷ್ಠಾನ ಸಂಬಂಧ ಕಾಲಕಾಲಕ್ಕೆ ಹೊರಡಿಸಲಾಗುವ ನಿರ್ದೆಶನ/ಸೂಚನೆಗಳನ್ನು ಚಾಚೂ ತಪ್ಪದೇ 
ಪಾಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎನ್. ಎಸ್ . ಪ್ರಸನ್ನ ಕುಮಾರ್ 

ನಿರ್ದೆಶಕರು 
ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ 

ಹಾಗೂ ಪದ ನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಪಿ. ಆರ್ . 553 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 

WATER RESOURCES SECRETARIAT 
Sub : According Administrative Approval to the Minor Irrigation Projects under Accelerated Irrigation Benefit 

Programme-Regarding . 
Read : Letter No. CEMI( S )/ TA - 2/ AE - 2/AIBP /2011 /1089, dt. 25 .02.2011, from the Chief Engineer, Minor Irrigation 

South Zone , Bangalore . 
Preamble : 

As per the modified guidelines issued by the Government of India , Minor Irrigation schemes with potential of more than 50 
hectares which serve tribal areas and drought prone areas in the non -special category states are eligible for inclusion under 
Accelerated Irrigation Benefit Programme (AIBP ) effective from December 2006. Karnataka state is classified as one of the non 
special category states . 81 taluks in the state are approved under Drought prone Area Programme ( DPAP ). Minor Irrigation schemes 
with potentialmore than 50 hectares and cost not exceeding Rs. 2 .00 lakhs per Ha in these 81 taluks are eligible for inclusion under 
Accelerated Irrigation Benefit Programme ( AIBP ). Central Assistance will be in the form of Central Grant at 90 % of the balance 
estimated cost of the project worked out after excluding the previous expenditure and considering the cost of the schemes up to Rs . 
1 .5 lakh per Ha. The remaining cost of the project will have to be borne by the State as state s share . 

Government of Karnataka has identified new Minor Irrigation Schemes in these taluks for seeking Government of India 
approval under AIBP . Finance Department, Government of Karnataka has also approved the proposal of the Water Resources 
Department (Minor Irrigation ) for according approval to such schemes. The Chief Engineer , Minor Irrigation South Zone in the letter 
read above has requested for according administrative approval to the estimates of the works proposed under AIBP . Accordingly the 
following scheme in DPAP taluk is being considered for according administrative approval. This proposal has been cleared by the 
technical committee in its meeting held on 21.02.2011 . 

Potential 

Cost 
Name of the Scheme District Taluk Estimated cost planned in 

per Ha . 


Ha. 


121 


Detailed estimate for the excavation 
and construction of other allied works Ramanagar Magadi 645. 00 410 .00 
in Y . G . Gudda NTP 
Total 

645. 00 
Government Order No . : SANEEYEE , 12 MASAVI (Tech ) 2011 (14 ) Bangalore, Dated : 05 -03- 2011 

In view of the above, the Administrative approval is hereby accorded for taking up the above work with an estimated cost 
totaling to Rs 645 .00 lakhs (Rupees Six hundred and forty five lakhs only) subject to the following conditions . 

1. Implementation of these projects should be taken up only after receipt ofnecessary approval from the GOI. 
2 . The projects are to be completed with in a period of 2 years after receipt of approval of Government of India to these 

schemes. 
3 . The funding of the scheme is in the ratio of 90 : 10 between the Central Govt and State Govt. 
4 . The Central share is in the form of grant to the state . 
5 . The projects will be implemented by the Water Resources Department (Minor Irrigation ) as per the KTPP act. 
6 . The implementation of the project shall adhere to the terms and conditions of the guidelines issued by the GOI. 
7 . The implementation of the project shall be as per the required technical specifications and financial specifications as per 

the approved DPRS 


21- 0 


FDF837 DOZJE, Todowo, be 09, 9000 


0885 


8 . Water users association shallbe formed for post construction maintenance and the scheme shall be handed over to the 

same after its construction for the O & M . 
This order is issued with the concurrence of Finance Department in their note No. PWD -890 -FC - 1/ 2009 dated 09.12 .2009. 


P. R . 679 


By Order and in the name of the Governor of Karnataka 

Rudramurthy 
Ex -officio Under Secretary to Government 
Water Resources Department (Minor Irrigation ) 


WATER RESOURCES SECRETARIAT 
Sub : According Administrative Approval to the Minor Irrigation Projects under Accelerated Irrigation Benefit 

Programme-Regarding. 
Read : Letter No. CEMI(S )/TA -2/AE -2/AIBP /2011/ 1089 , dt. 25.02.2011, from the Chief Engineer, Minor 

Irrigation South Zone, Bangalore . 
Preamble : 

As per the modified guidelines issued by the Government of India, Minor Irrigation schemes with potential ofmore than 50 
hectares which serve tribal areas and drought prone areas in the non -special category states are eligible for inclusion under 
Accelerated Irrigation Benefit Programme (AIBP ) effective from December 2006 . Karnataka state is classified as one of the non 
special category states. 81 taluks in the state are approved under Drought prone Area Programme ( DPAP ). Minor Irrigation schemes 
with potential more than 50 hectares and cost not exceeding Rs. 2.00 lakhs per Ha in these 81 taluks are eligible for inclusion under 
Accelerated Irrigation Benefit Programme (AIBP ). Central Assistance will be in the form of Central Grant at 90 % of the balance 
estimated cost of the project worked out after excluding the previous expenditure and considering the cost of the schemes up to Rs . 
1.5 lakh per Ha. The remaining cost of the project will have to be borne by the State as state s share . 

Government of Karnataka has identified new Minor Irrigation Schemes in these taluks for seeking Government of India 
approval under AIBP. Finance Department, Government of Karnataka has also approved the proposal of the Water Resources 
Department (Minor Irrigation ) for according approval to such schemes. The Chief Engineer , Minor Irrigation South Zone in the letter 
read above has requested for according administrative approval to the estimates of the works proposed under AIBP . Accordingly the 
following scheme in DPAP taluk is being considered for according administrative approval. This proposal has been cleared by the 
technical committee in its meeting held on 21. 02 . 2011 . 
Head of Account: 4702-00 -101-1 - 10 - 139 AIBP Major Works 

Amount Rs . In Lakhs 
Potential 

Cost 
Name of the Project District Taluk Estimated cost planned in 

per Ha. 

Ha. 
Construction of Barrage cum pickup 
across Kallambella feeder halla near Tumkur 

550 .00 280 .00 
kataveeranahalli village 

Total 
Government Order No. : SANEEYEE , 12 MASAVI (Tech ) 2011 ( 13 ) Bangalore , Dated : 05 -03 - 2011 

In view of the above, the Administrative approval is hereby accorded for taking up the above work with an estimated cost 
totaling to Rs 550 .00 lakhs (Rupees five hundred and fifty lakhs only ) subject to the following conditions . 

1. Implementation of these projects should be taken up only after receipt ofnecessary approval from the GOI. 
2. The projects are to be completed with in a period of 2 years after receipt of approval of Government of India to these 

schemes. 
3 . The funding of the scheme is in the ratio of 90 : 10 between the Central Govt and State Govt. 
4 . The Central share is in the form of grant to the state . 
5 . The projects will be implemented by the Water Resources Department (Minor Irrigation ) as per the KTPP act . 
6 . The implementation of the project shall adhere to the terms and conditions of the guidelines issued by the GOI. 
7 . The implementation of the project shall be as per the required technical specifications and financial specifications as per 

the approved DPRS 
8 . Water users association shall be formed for post construction maintenance and the scheme shall be handed over to the 

same after its construction for the O & M . 
This order is issued with the concurrence of Finance Department in their note No. PWD-890 - FC - 1/2009 dated 09 .12. 2009 . 

By Order and in the name of the Governor of Karnataka 

Rudramurthy 
P . R . 680 

Ex - officio Under Secretary to Government 
Water Resources Department (Minor Irrigation ) 


oe 


Sira 


1 . 96 


550 .00 


೧೪೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 

ಭಾಗ - ೧ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಭಾರತ ಸಂವಿಧಾನದ ಅನುಚ್ಛೇದ 16 ( 4) ರಡಿ ಕರ್ನಾಟಕ ಪಶು ವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ 

ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರುಗಳು ಹಾಗೂ ಸಹಾಯಕ ಪ್ರಾಧ್ಯಾಪಕರುಗಳ 

ಹುದ್ದೆಗಳ ನೇರ ನೇಮಕಾತಿಯಲ್ಲಿ ಮೀಸಲಾತಿ ಕಲ್ಪಿಸುವ ಬಗ್ಗೆ, 
ಓದಲಾಗಿದೆ : (1) ದಿ : 20 - 6 - 1995ರ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 08 ಸೆಹಿಮ 95 . 

( 2 ) ದಿ: 7 - 9 -1998ರ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 27 ಸೆಹಿಮ 97. 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ 20 - 6 - 1995ರ ಸರ್ಕಾರಿ ಆದೇಶದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ 
ವರ್ಗಗಳಿಗೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ಮಾಡುವ ನೇರನೇಮಕಾತಿಯಲ್ಲಿ ಪರಿಷ್ಕೃತ ಮೀಸಲಾತಿಯನ್ನು ಜಾರಿಗೆ ತರಲಾಗಿದೆ. 

ಮೇಲೆ(2) ರಲ್ಲಿ ಓದಲಾದ ದಿನಾಂಕ 7 - 9 -1998ರ ಸರ್ಕಾರಿ ಆದೇಶದಲ್ಲಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಒಂದೇ ಹುದ್ದೆ ಇರುವ ವೃಂದಗಳಲ್ಲಿ, 
ನೇರ ನೇಮಕಾತಿಗಾಗಲೀ ಅಥವಾ ಮುಂಬಡ್ತಿಗಾಗಲೀ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳಿಗಾಗಿ ಭಾರತ ಸಂವಿಧಾನದ 
ಅನುಚ್ಛೇದ 16ರಡಿಯಲ್ಲಿ ಹೊರಡಿಸಿದ ಮೀಸಲಾತಿ ಆದೇಶಗಳನ್ನು ಅನ್ವಯಿಸತಕ್ಕದ್ದಲ್ಲವೆಂದಿರುವ ದಿನಾಂಕ 16 - 11 -1995ರ ಸರ್ಕಾರಿ ಆದೇಶ ಸಂಖ್ಯೆ: 
ಸಿಆಸುಇ 21 ಸೆಹಿಮ 90ರನ್ವಯ ಕ್ರಮ ತೆಗೆದುಕೊಳ್ಳುವಂತೆ ಆದೇಶಿಸಲಾಗಿದೆ. 

ಕರ್ನಾಟಕ ಪಶು ವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ( Professor), ಸಹ ಪ್ರಾಧ್ಯಾಪಕರು 
( Associate Professor) ಹಾಗೂ ಸಹಾಯಕ ಪ್ರಾಧ್ಯಾಪಕರ (Assistant Professor) ಹುದ್ದೆಗಳನ್ನು ನೇರನೇಮಕಾತಿ ಮೂಲಕ ಭರ್ತಿ ಮಾಡುವಾಗ 
ಆಯಾಯಾ ವೃಂದವಾರು ಹುದ್ದೆಗಳನ್ನು ಒಟ್ಟುಗೂಡಿಸಿ ದಿನಾಂಕ 20 - 6 - 1995ರ ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 8 ಸೆಹಿಮ 95ರಲ್ಲಿ 
ನಿಗದಿಪಡಿಸಲಾದ ನೇರ ಮೀಸಲಾತಿ ರೋಸ್ಪರನ್ನು ಹಾಗೂ ಚಾಲ್ತಿಯಲ್ಲಿರುವ ಸಮತಳ ಮೀಸಲಾತಿ ಆದೇಶವನ್ನು ಅನ್ವಯಿಸಿ ನೇಮಕಾತಿ ಮಾಡುವ 
ಪ್ರಸ್ತಾವನೆಯನ್ನು ಸರ್ಕಾರ ಪರಿಶೀಲಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 01 ಸೆಹಿಮ 2011 ಬೆಂಗಳೂರು, ದಿನಾಂಕ ೨ನೇ ಮಾರ್ಚ್ 2011 
ಕರ್ನಾಟಕ ಪಶು ವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು ಹಾಗೂ 
ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ನೇರ ನೇಮಕಾತಿಯ ಮುಖಾಂತರ ಭರ್ತಿ ಮಾಡುವಾಗ ವಿಷಯವಾರು ವಿಂಗಡಣೆ ಮಾಡದೆ ಆಯಾಯಾ 
ವೃಂದವಾರು ( ಅಂದರೆ ಪ್ರಾಧ್ಯಾಪಕರ ವೃಂದ, ಸಹ ಪ್ರಾಧ್ಯಾಪಕರ ವೃಂದ ಹಾಗೂ ಸಹಾಯಕ ಪ್ರಾಧ್ಯಾಪಕರ ವೃಂದ ಎಂದು ಪರಿಗಣಿಸಿ) ಹುದ್ದೆಗಳನ್ನು 
ಒಟ್ಟುಗೂಡಿಸಿ ದಿನಾಂಕ 20 - 6 - 1995ರ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 8 ಸೆಹಿಮ 95ರಲ್ಲಿ ನಿಗದಿಪಡಿಸಲಾದ ನೇರ ಮೀಸಲಾತಿ ರೋಸ್ಟರನ್ನು 
ಹಾಗೂ ಚಾಲ್ತಿಯಲ್ಲಿರುವ ಸಮತಳ ಮೀಸಲಾತಿ ಆದೇಶವನ್ನು ಅನ್ವಯಿಸಿ ಅಭ್ಯರ್ಥಿಗಳ ಅಂತರ ಅರ್ಹತೆ (Interse merit) ಯಾಧಾರದ ಮೇಲೆ 
ನೇಮಕಾತಿ ಮಾಡುವಂತೆ ನಿರ್ದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಪಿ . ಆರ್. 681 

ದೇವರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವಾ ನಿಯಮಗಳು - 1) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಅತ್ಯುತ್ತಮ ಪ್ರಗತಿ ಸಾಧಿಸಿದ ನಾಗರೀಕ ಸೇವಾ ಸಿಬ್ಬಂದಿಗೆ ರಾಜ್ಯ ಪ್ರಶಸ್ತಿ ನೀಡುವ ಬಗ್ಗೆ ವಿಶೇಷ ಯೋಜನೆಯನ್ನು 

ರದ್ದುಪಡಿಸುವ ಬಗ್ಗೆ . 
ಓದಲಾಗಿದೆ : 1. ದಿನಾಂಕ: 30.8 .95ರ ಸರ್ಕಾರದ ಆದೇಶ ಸಂ : ಸಿಆಸುಇ 126 ಎಎಆರ್ 95 . 

2 . ದಿನಾಂಕ: 21.5 .1998ರಂದು ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಪರ್ಸನಲ್, ಪಬ್ಲಿಕ್ ಗ್ರಿವೆನ್ಸಸ್ ಅಂಡ್ 

ಪೆನ್ಸೆಷನ್ಸ್‌ರವರಿಂದ ಹೊರಡಿಸಲಾದ ಅಧಿಕೃತ ಜ್ಞಾಪನದ ಸಂ : 33011 /1/97 ಓ ಅಂಡ್ ಎಂ . 
3, ದಿನಾಂಕ: 26.7.2002ರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಟಿಪ್ಪಣಿ ಸಂ .: ಸಿಎಸ್ 3413 /02. 
4 , ದಿನಾಂಕ: 19. 08. 2010ರ ಭಾರತ ಸರ್ಕಾರದ ಕಛೇರಿ ಜ್ಞಾಪನ ಸಂ : 33011 /1 /2005 

ಒ ಅಂಡ್ ಎಂ . 
5. ದಿನಾಂಕ: 8.7.2010ರ ಕರ್ನಾಟಕ ಸರ್ಕಾರದ ಆದೇಶ ಸಿಆಸುಇ 92 ಇಆಸು 2009. 

6, ದಿನಾಂಕ: 13. 08.2003ರ ಕರ್ನಾಟಕ ಸರ್ಕಾರದ ಆದೇಶ ಸಂ . ಸಿಆಸುಇ 34 ಇಆಸು 2002 . 
ಪ್ರಸ್ತಾವನೆ: 

ಉಲ್ಲೇಖ (1) ರಲ್ಲಿ ಓದಲಾದ ದಿನಾಂಕ: 30.8.1995ರ ಸರ್ಕಾರದ ಆದೇಶದಲ್ಲಿ, ಅಸಾಧಾರಣ ಪ್ರತಿಭೆಯುಳ್ಳ ನಾಗರೀಕ ಸೇವಾ ಸಿಬ್ಬಂದಿಗೆ ರಾಜ್ಯ 
ಪ್ರಶಸ್ತಿ ನೀಡುವ ವಿಷಯವನ್ನು ಕುರಿತು ವಿಶೇಷ ಯೋಜನೆಯನ್ನು ತಯಾರಿಸಿ ಸೂಕ್ತ ಶಿಫಾರಸ್ಸುಗಳನ್ನು ನೀಡಲು ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯದರ್ಶಿಗಳ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಯಿತು. ಈ ಸಮಿತಿಯು ತನ್ನ ವರದಿಯಲ್ಲಿ, ಮೂರು 
ಹಂತಗಳಲ್ಲಿ ಅಂದರೆ ಜಿಲ್ಲೆ, ಉಪ ವಿಭಾಗೀಯ ಹಾಗೂ ತಾಲ್ಲೂಕು ಮಟ್ಟದಲ್ಲಿ , ವೈಯಕ್ತಿಕ, ಸಾಧನೆಯಲ್ಲಿ ಅಸಾಧಾರಣ ಪ್ರತಿಭೆ ತೋರಿಸಿದವರಿಗೆ ಪ್ರಶಸ್ತಿ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


೧೪೫೧ 


ಅಧ್ಯಕ್ಷರು 


ನೀಡಬಹುದೆಂದು ಸಲಹೆ ಮಾಡಿತ್ತು. ಸಮಿತಿಯ ಶಿಫಾರಸ್ಸುಗಳನ್ನು ಪರಿಗಣಿಸಿದ ನಂತರ , ಈ ತರಹದ ಯೋಜನೆಯು ಕಾರ್ಯಸಾಧುವಲ್ಲವೆಂದು 
ತೀರ್ಮಾನಿಸಿ, ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಿಲ್ಲ. 

ಉಲ್ಲೇಖ (2) ರಲ್ಲಿ ಓದಲಾದ ದಿನಾಂಕ: 21.5.1998ರ ಅಧಿಕೃತ ಜ್ಞಾಪನದಲ್ಲಿ ಕೇಂದ್ರ ಸರ್ಕಾರವು 1964ರಲ್ಲಿದ್ದು, ತನ್ನ ಯೋಜನೆಯನ್ನು 
ಸೂಕ್ತವಾಗಿ ಮಾರ್ಪಾಡು ಮಾಡಿ, ಅಸಾಧಾರಣ ಪ್ರತಿಭೆ ತೋರಿಸಿದ ತನ್ನ ನೌಕರರಿಗೆ ಪ್ರಶಸ್ತಿ/ಪ್ರೋತ್ಸಾಹಧನವನ್ನು ಮಂಜೂರು ಮಾಡುವ ಬಗ್ಗೆ 
ಮಾರ್ಗಸೂಚಿಗಳನ್ನು ಹೊರಡಿಸಿತ್ತು. 

ಉಲ್ಲೇಖ ( 3) ರಲ್ಲಿ ಓದಲಾದ ದಿನಾಂಕ: 26.7.2002ರ ಟಿಪ್ಪಣಿಯಲ್ಲಿ, ತಮ್ಮ ಕೆಲಸ ಕಾರ್ಯಗಳಲ್ಲಿ ಅಸಾಧಾರಣ ಪ್ರತಿಭೆ ತೋರಿಸಿದ 
ಅಧಿಕಾರಿಗಳಿಗೆ ಪ್ರಶಸ್ತಿ/ಪ್ರೋತ್ಸಾಹ ಧನವನ್ನು ನೀಡುವ ಸಲುವಾಗಿ ಮಾರ್ಗಸೂಚಿಗಳನ್ನು ರಚಿಸಲು ಈ ಕೆಳಕಂಡ ಅಧಿಕಾರಿಗಳನ್ನೊಳಗೊಂಡ 
ಸಮಿತಿಯೊಂದನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ರಚಿಸಿದ್ದರು. 

1. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ 
2. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು 

ಸದಸ್ಯರು 
ಪ್ರಧಾನ ಕಾರ್ಯದರ್ಶಿ , ವಾ ಮತ್ತು ಕೈ ಇಲಾಖೆ 
3. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ 

ಸದಸ್ಯರು 
4 . ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಸಿಆಸುಇ ( ಆಸು) 

ಸದಸ್ಯರು (ಸಮಾವೇಶಕರು) 
ತಮ್ಮ ಕೆಲಸ ಕಾರ್ಯಗಳಲ್ಲಿ ಅಸಾಧಾರಣ ಪ್ರತಿಭೆ ತೋರಿಸಿದ ಸರ್ಕಾರಿ ನೌಕರರಿಗೆ ಪ್ರಶಸ್ತಿ/ಪ್ರೋತ್ಸಾಹಧನ ನೀಡುವ ವಿಚಾರದಲ್ಲಿ ಸಮಿತಿಯು 
ತಾನು ಸಲಹೆ ಮಾಡಿದಂತೆ ಮಾರ್ಗಸೂಚಿಗಳನ್ನು ರಚಿಸಲು ಶಿಫಾರಸ್ಸು ಮಾಡಿತ್ತು. 

ಉಲ್ಲೇಖ (4)ರಲ್ಲಿ ದಿನಾಂಕ: 19. 08.2010ರ ಭಾರತ ಸರ್ಕಾರದ ಕಛೇರಿ ಜ್ಞಾಪನದಲ್ಲಿ ಕೇಂದ್ರ ಸರ್ಕಾರದ ನೌಕರರಿಗೆ ಹಾಗೂ ಸಾರ್ವಜನಿಕರಿಗೆ 
ನೀಡಲಾಗುತ್ತಿದ್ದ ಪರಿಷ್ಕತ ಪ್ರಶಸ್ತಿ ಯೋಜನೆಯನ್ನು ರದ್ದುಪಡಿಸಲಾಗಿದೆ. 

ಉಲ್ಲೇಖ (3) ರ ಸರ್ಕಾರಿ ಆದೇಶದಲ್ಲಿ ಸೃಜನಾತ್ಮಕವಾದ ಹಾಗೂ ಪರಿಣಾಮಕಾರಿಯಾದ ಯೋಜನೆಗಳನ್ನು ಸರ್ಕಾರದ ಇಲಾಖೆಗಳು ಹಾಗೂ 
ಸಂಸ್ಥೆಗಳಲ್ಲಿ ಜಾರಿಗೆ ತರುವ ಸಲುವಾಗಿ ಚಾಲೆಂಜ್ ಫಂಡ್ ಯೋಜನೆಯನ್ನು ರೂಪಿಸಲಾಗಿದೆ. 

ಉಲ್ಲೇಖ (6) ರ ಸರ್ಕಾರಿ ಆದೇಶದಲ್ಲಿ ಅಸಾಧಾರಣ ಪ್ರತಿಭೆ ತೋರಿಸಿದ ನಾಗರೀಕ ಸೇವಾ ಸಿಬ್ಬಂದಿಗೆ ಪ್ರಶಸ್ತಿ/ಪ್ರೋತ್ಸಾಹಧನ ನೀಡುವ ಬಗ್ಗೆ. 
ಮಾರ್ಗಸೂಚಿಗಳನ್ನು ನೀಡಲಾಗಿತ್ತು. 

ಸರ್ಕಾರದ ಆದೇಶದ ಸಂ : ಸಿಆಸುಇ 63 ಇಆಸು 2008, ಬೆಂಗಳೂರು ದಿನಾಂಕ: 04 .03.2011 
ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ, ರಾಜ್ಯದಲ್ಲೂ , ಅತ್ಯುತ್ತಮ ಪ್ರಗತಿ ಸಾಧಿಸಿದ ನಾಗರೀಕ ಸೇವಾ ಸಿಬ್ಬಂದಿಗಳಿಗೆ ರಾಜ್ಯ ಪ್ರಶಸ್ತಿ ನೀಡುವ 
ಯೋಜನೆಯನ್ನು ರದ್ದುಪಡಿಸಲಾಗಿದೆ. ಹಾಗೂ ದಿನಾಂಕ: 13 .8.2003 ಸರ್ಕಾರಿ ಆದೇಶ ಸಂ : ಸಿಆಸುಇ 34 ಇಆಸು 2002ರನ್ನು ಹಿಂತೆಗೆದುಕೊಳ್ಳಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಲ್.ಎಸ್ . ಚಂದ್ರಶೇಖರ ರಾವ್ 
ಪಿ . ಆರ್. 682 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಆಸುಇ ( ಆಸು - ತರಬೇತಿ) 
HORTICULTURE SECRETARIAT 
Sub : “ Centrally Sponsored Scheme on Micro Irrigation " – Release of funds -reg. 
Read : (1) G . 0 . No. HCD 92 HPP 2010 dated 12.08. 2010. 

(2) G . 0 . No . HCD 92 HPP 2010 dated 02 .09 . 2010. 
(3) G . 0 . No . HCD 92 HPP 2010 dated 06 .12.2010. 

(4) Director of Horticulture letter No.ತೋಇ /ತೊಜಂನಿಹನೀ /ಸತೋಅ -1/8/2010 - 11 dated 22 . 02. 2011. 
Preamble : 

In the Government Order read at (1) above administrative approval has been accorded for the Implementation of the “ Drip 
Irrigation - special subsidy for horticulture crops” Head of Account 2401 -00 - 108 - 2 -30 as a district sector scheme during the year 2010 
11 on Mission Mode. An amount of Rs. 387 .50 lakhs has been released towards the State share out of Rs. 1550 .00 lakhs available in 
State sector under the said Head of Account during 2010 - 11. 

2. Further, in the Government Orders read at (2) and (3) above an amount of Rs. 1162 .50 lakhs and Rs. 613.20 lakhs 
have been released towards the State share . 

3 . The Director of Horticulture in his letter read at (4 ) above has informed that Government of India has so far released an 
amount of Rs. 54 .75 lakhs and the State Governmenthad to release Rs. 4790 . 63 lakhs towards the matching State share. Out of this 
an amount of Rs. 1030.55 lakhs under Zilla Panchayat sector and Rs. 2682.45 lakhs under State sector totaling to Rs. 3713 .00 lakhs 
has been released so far. Thus, the State Government is yet to release the matching State share of Rs. 1077 .63 lakhs. An amount of 
Rs . 793 .25 lakhs has been provided under the Head of Account 2401-00 - 108 - 2- 30 -059 State plan in the Supplementary Estimates – II . 
He has requested to release thematching State share. 

4. The request of the Director of Horticulture has been examined and hence this order . 


೧೪೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


ಭಾಗ - ೧ 


GovernmentOrder No . : HCD 92 HPP 2010 Bangalore, Dated : 05-03 -2011 
Government is pleased to release to the Director of Horticulture an amount of Rs. 793.25 lakhs (Rupees Seven Hundred and 
Ninety Three Lakhs and Twenty Five Thousand Only ) towards the State share for “ Centrally Sponsored Scheme on Micro Irrigation ” 
under the Head of Account 2401 -00 - 108 -2 -30 -059 in the State sector during the year 2010 -11 . 

2 . This order issues with the concurrence of Internal Financial Advisor, Agriculture , Horticulture and Animal Husbandry 
Department vide Note No. ಕೃತೋಇ 30 ಆಂಆಸ 2010 dated 03. 03.2011. 

By Order and in the name of the Governor of Karnataka 

B . C . Prakash 
P . R . 683 

Under Secretary to Government 

Horticulture Department. 

ಕಂದಾಯ ಸಚಿವಾಲಯ 
ವಿಷಯ : ಬೆಂಗಳೂರು ದಕ್ಷಿಣ ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ, ಮನವರ್ತೆ ಕಾವಲ್ ಸ. ನಂ . 12ರಲ್ಲಿ 4.10 ಎಕರೆ ಜಮೀನನ್ನು 

ರಾಷ್ಟ್ರೀಯ ಆಯುರ್ವೆದ ಆಹಾರ ವಿಜ್ಞಾನ ಸಂಶೋಧನೆ ಸಂಸ್ಥೆಗೆ ಮಂಜೂರು ಮಾಡುವ ಬಗ್ಗೆ . 
ಓದಲಾಗಿದೆ : 1) ಸಹಾಯಕ ನಿರ್ದೆಶಕರು, ರಾಷ್ಟ್ರೀಯ ಆಯುರ್ವೆದ ಆಹಾರ ವಿಜ್ಞಾನ ಸಂಶೋಧನಾ ಸಂಸ್ಥೆ ಇವರು ಸರ್ಕಾರಕ್ಕೆ 

ಸಲ್ಲಿಸಿದ ಮನವಿ ಸಂಖ್ಯೆ: F1-4/NADRI/BNI/BLDG/09-10 /1079 , ದಿ: 29.03.2010. 
2 ) ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ, ಬೆಂಗಳೂರು ರವರ ಪತ್ರ ಸಂಖ್ಯೆ: ಎಲ್‌ಎನ್‌ಡಿ/ ಸಿಆರ್ / 42 /10 - 11, ದಿ : 

22 .07 .2010. 
ಪ್ರಸ್ತಾವನೆ: 

ಸಹಾಯಕ ನಿರ್ದೇಶಕರು, ರಾಷ್ಟ್ರೀಯ ಆಯುರ್ವೆದ ಆಹಾರ ವಿಜ್ಞಾನ ಸಂಶೋಧನಾ ಸಂಸ್ಥೆ ಇವರು ಮೇಲೆ ಓದಲಾದ ಕ್ರಮ ಸಂಖ್ಯೆ ( 1) ರ 
ದಿ : 29.03.2010ರಂದು ಸರ್ಕಾರಕ್ಕೆ ಸಲ್ಲಿಸಿದ ಮನವಿಯಲ್ಲಿ ಕೇಂದ್ರೀಯ ಆಯುರ್ವೇದ ಮತ್ತು ಸಿದ್ದಾ ಸಂಶೋಧನಾ ಪರಿಷತ್, ಭಾರತ ಸರ್ಕಾರದ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯ , ಆಯುಷ್ ವಿಭಾಗದ ಅಡಿಯಲ್ಲಿ ಇರುವಂತಹ ಸ್ವಾಯತ್ತ ಸಂಸ್ಥೆಯಾಗಿದ್ದು , ಈಗ ರಾಷ್ಟ್ರೀಯ 
ಆಯುರ್ವೆದ ಆಹಾರ ವಿಜ್ಞಾನ ಸಂಶೋಧನಾ ಸಂಸ್ಥೆ ಎಂದು ಪುನರ್ ನಾಮಕರಣಗೊಂಡಿದ್ದು, ಈ ಸಂಸ್ಥೆಯು ಆಯುರ್ವೇದದಲ್ಲಿ ಉನ್ನತ ಮಟ್ಟದ 
ಸಂಶೋಧನೆಯ ಮೂಲಕ ಕಾರ್ಯ ನಿರ್ವಹಿಸುತ್ತಿದ್ದು , ದೊಡ್ಡ ಪ್ರಮಾಣದ ಸಂಶೋಧನೆ ಮತ್ತು ಆಸ್ಪತ್ರೆ ನಿರ್ಮಾಣಕ್ಕೆ ಬೆಂಗಳೂರು ದಕ್ಷಿಣ ತಾಲ್ಲೂಕು, 
ಉತ್ತರಹಳ್ಳಿ ಹೋಬಳಿ, ಮನವರ್ತೆ ಕಾವಲ್ ಸ. ನಂ . 12ರಲ್ಲಿ 4.11 ಎಕರೆ ಜಮೀನನ್ನು ಮಂಜೂರು ಮಾಡುವಂತೆ ಕೋರಿರುತ್ತಾರೆ. 

ಪ್ರಾದೇಶಿಕ ಆಯುಕ್ತರು , ಬೆಂಗಳೂರು ವಿಭಾಗ ಇವರು ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ದಿ : 22.07.2011ರ ಪತ್ರದಲ್ಲಿ ಸಲ್ಲಿಸಿದ 
ಪ್ರಸ್ತಾವನೆಯನುಸಾರ ಬೆಂಗಳೂರು ದಕ್ಷಿಣ ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ, ಮನವರ್ತೆ ಕಾವಲ್ ಸ. ನಂ . 12ರಲ್ಲಿ 129.31 ಎಕರೆ ಜಮೀನಿದ್ದು, ಕುಂಪಣಿ 
ಕಾವಲ್ ಜಮೀನೆಂದು ವರ್ಗಿಕರಣವಾಗಿರುತ್ತದೆ. ಈ ಪೈಕಿ 122 .20 ಎಕರೆ ಜಮೀನು ರೈತರಿಗೆ ದರಖಾಸ್ತು ಮೂಲಕ ವಿಲೇವಾರಿಯಾಗಿದ್ದು, ಬೆಂಗಳೂರು 

ತ್ತು ರಸ್ತೆಗೆ 3. 00 ಎಕರೆ ಜಮೀನು ವಿಲೇವಾರಿಯಾಗಿದ್ದು, 4 .11 ಎಕರೆ ಜಮೀನು ಮಾತ್ರ ಖಾಲಿ ಇರುತ್ತದೆ. ಪ್ರಶ್ನಿತ 
ಜಮೀನು ಸಿ. ಡಿ. ಪಿ. ಯಂತೆ ವ್ಯವಸಾಯ ವಲಯದಲ್ಲಿರುತ್ತದೆ. ಸದರಿ ಜಮೀನಿನ ಮಾರ್ಗಸೂಚಿ ಬೆಲೆ ಪ್ರತಿ ಎಕರೆಗೆ ರೂ . 40 ಲಕ್ಷ ಹಾಗೂ ಮಾರುಕಟ್ಟೆ 
ಬೆಲೆ ಪ್ರತಿ ಎಕರೆಗೆ ರೂ . 60 ಲಕ್ಷ ಹಾಗೂ ಸದರಿ ಜಮೀನು ಬಿಬಿಎಂಪಿ ವ್ಯಾಪ್ತಿಗೆ ಒಳಪಟ್ಟಿದೆ ಎಂದು ತಿಳಿಸಿರುತ್ತಾರೆ. ಸದರಿ ಜಮೀನನ್ನು 
ಕೆ. ಐ .ಎ . ಡಿ. ಬಿ . ಯು ಭೂ ಸ್ವಾಧೀನ ಪಡಿಸಿಕೊಳ್ಳಲು ಕಲಂ 28 (1) ರಂತೆ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿದ್ದು, ಈವರೆಗೆ ಅಂತಿಮ ಅಧಿಸೂಚನೆ 
ಹೊರಡಿಸಿಲ್ಲವೆಂದು ತಿಳಿಸಿರುತ್ತಾರೆ . ಬಿ . ಎಂ . ಐ. ಸಿ. ಎ. ಪಿ. ಎ . ಯು ಈ ಜಮೀನು ಮಾಸ್ಟರ್ ಪ್ಲಾನ್ ಪ್ರಕಾರ ವ್ಯವಸಾಯ ವಲಯದಲ್ಲಿದ್ದು, ಈ ವಲಯದಲ್ಲಿನ 
ಜಮೀನನ್ನು ಆಯುಷ್‌ ಸಂಸ್ಥೆಗೆ ಮಂಜೂರು ಮಾಡಲು ಅವಕಾಶವಿಲ್ಲವೆಂದು ತಿಳಿಸಿರುತ್ತಾರೆ. ಆದರೆ ಸಿಡಿಪಿ ವಲಯದ permissible activities 
ಅಡಿಯಲ್ಲಿ ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಿಸದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲು ಅವಕಾಶವಿದ್ದು , ಈ ಸಂಸ್ಥೆಯು ರಾಷ್ಟ್ರೀಯ ಆರೋಗ್ಯ 
ಸಂಸ್ಥೆಯಾಗಿರುವುದರಿಂದ ರಾಜ್ಯದಲ್ಲಿ ಈ ಸಂಸ್ಥೆಯನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಈ ಸಂಸ್ಥೆಗೆ ಜಮೀನು ಮಂಜೂರು ಮಾಡಲು ಶಿಫಾರಸ್ಸು 
ಮಾಡಿರುತ್ತಾರೆ. 

* ಕೇಂದ್ರ ಸರ್ಕಾರಿ ಸಂಸ್ಥೆಗೆ ಮಾರ್ಗಸೂಚಿ ಬೆಲೆಯ ಆಧಾರದ ಮೇಲೆ ಮಂಜೂರು ಮಾಡಲು ಅವಕಾಶವಿಲ್ಲ. ಆದರೆ ಇದು ಕೇಂದ್ರ ಸರ್ಕಾರದ 
ಆಯುರ್ವೆದ ಸಂಶೋಧನಾ ಸಂಸ್ಥೆಯಾಗಿದ್ದು, ಇಂಥಹ ಸಂಸ್ಥೆಯು ಬಂದಲ್ಲಿ ನಮ್ಮ ರಾಜ್ಯದಲ್ಲಿಯ ಆಯುರ್ವೆದ ವ್ಯವಸ್ಥೆಯ ಆಧುನೀಕರಣ ಮತ್ತು 
ಅಭಿವೃದ್ಧಿಗೆ ಅನುಕೂಲವಾಗುತ್ತದೆಂಬ ದೃಷ್ಟಿಯಿಂದ ಕರ್ನಾಟಕ ಭೂ ಮಂಜೂರಾತಿಗಳ ನಿಯಮಗಳ ನಿಯಮ 27ರಲ್ಲಿನ ಅಧಿಕಾರವನ್ನು ಚಲಾಯಿಸಿ 
ಮಾರ್ಗಸೂಚಿ ದರ ವಿಧಿಸಿ ಮಂಜೂರು ಮಾಡಲು ನಿರ್ಣಯಿಸಿದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 327 ಎಲ್‌ಜಿಬಿ 2014, ಬೆಂಗಳೂರು, ದಿನಾಂಕ 04.03.2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಭೂ ಮಂಜೂರಾತಿಗಳ ನಿಯಮಗಳ ನಿಯಮ 1969ರ 27ರಲ್ಲಿನ 
ಅಧಿಕಾರವನ್ನು ಚಲಾಯಿಸಿ, ಮಾರ್ಗಸೂಚಿ ದರದ ಶೇ . 50ರಷ್ಟು ದರ ಹಾಗೂ ನಿಯಮಾನುಸಾರ ಇತರೆ ಶುಲ್ಕಗಳನ್ನು ವಿಧಿಸಿ, ಬೆಂಗಳೂರು ದಕ್ಷಿಣ 
ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ, ಮನವರ್ತೆ ಕಾವಲ್ ಸ. ನಂ . 12ರಲ್ಲಿ 4.11 ಎಕರೆ ಸರ್ಕಾರಿ ಜಮೀನನ್ನು ರಾಷ್ಟ್ರೀಯ ಆಯುರ್ವೆದ ಆಹಾರ ವಿಜ್ಞಾನ 
ಸಂಶೋಧನಾ ಸಂಸ್ಥೆಗೆ ದೊಡ್ಡ ಪ್ರಮಾಣದ ಸಂಶೋಧನೆ ಮತ್ತು ಆಸ್ಪತ್ರೆ ನಿರ್ಮಾಣಕ್ಕಾಗಿ ಮಂಜೂರು ಮಾಡಲು ಸರ್ಕಾರವು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಗೀತಾ ರಮೇಶ್ 

ಸರ್ಕಾರದ ಉಪ ಕಾರ್ಯದರ್ಶಿ , 
ಪಿ . ಆರ್, 684 

ಕಂದಾಯ ಇಲಾಖೆ ( ಭೂ . ಮಂ ಮತ್ತು ಭೂ ಕಂ ). 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮೇ ೧೨ , ೨೦೧೧ 

೧೪೫೩ 
ಶಿಕ್ಷಣ ಸಚಿವಾಲಯ 
ವಿಷಯ : ಚಿಕ್ಕಬಳ್ಳಾಪುರ ತಾ . ಅಗಲಗುರ್ಕಿ ಗ್ರಾಮದಲ್ಲಿ ಬಾಲಕರ ದೈಹಿಕ ಶಿಕ್ಷಣ ಕಾಲೇಜು ವಿದ್ಯಾರ್ಥಿ ನಿಲಯದ ನಕ್ಷೆ ಮತ್ತು 

ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಕುರಿತು. 
ಓದಲಾಗಿದೆ : ನಿರ್ದೆಶಕರು, (ಪ್ರೌಢ ಶಿಕ್ಷಣ ) ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ರವರ ಪತ್ರ ಸಂಖ್ಯೆ : ಯೋ :7: ದೈ ಶಿ ಕಾ ನಿ ಆ 

ಅನು 53 /2009 - 10 ದಿನಾಂಕ: 25 - 11 - 2010. 
ಪ್ರಸ್ತಾವನೆ: 

ಮೇಲೆ ಓದಲಾದ ಪತ್ರದಲ್ಲಿ, ನಿರ್ದೆಶಕರು, ( ಪ್ರೌಢ ಶಿಕ್ಷಣ) ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರುರವರು, ಚಿಕ್ಕಬಳ್ಳಾಪುರ ತಾ . 
ಅಗಲಗುರ್ಕಿ ಗ್ರಾಮದಲ್ಲಿ ಬಾಲಕರ ದೈಹಿಕ ಶಿಕ್ಷಣ ಕಾಲೇಜು ವಿದ್ಯಾರ್ಥಿ ನಿಲಯದ ನಿರ್ಮಾಣಕ್ಕಾಗಿ 2009 -10 ಮತ್ತು 2010 -11ನೇ ಸಾಲಿನಲ್ಲಿ ಲೆಕ್ಕ 
ಶೀರ್ಷಿಕೆ 2202 - 01 -800 -1-35 - 059 (ಯೋಜನೆ) ಅಡಿ ಒಟ್ಟು 53 ಲಕ್ಷ ರೂ .ಗಳನ್ನು ಬಿಡುಗಡೆ ಮಾಡಿರುವುದಾಗಿ ತಿಳಿಸಿ, ಈ ಕಟ್ಟಡ ನಿರ್ಮಾಣಕ್ಕಾಗಿ 
99.50 ಲಕ್ಷ ರೂ . ಗಳ ನಕ್ಷೆ ಮತ್ತು ಅಂದಾಜು ಪಟ್ಟಿಯನ್ನು ಚಿಕ್ಕಬಳ್ಳಾಪುರ ನಿರ್ಮಿತಿ ಕೇಂದ್ರದಿಂದ ಪಡೆದಿದ್ದು ಸದರಿ ನಕ್ಷೆ ಮತ್ತು ಅಂದಾಜು ಪಟ್ಟಿಗೆ 
ಆಡಳಿತಾತ್ಮಕ ಅನುಮೋದನೆ ನೀಡುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಇಡಿ 51 ಹೆಚ್ ಪಿಯು 2010, ಬೆಂಗಳೂರು, ದಿನಾಂಕ 08 .03 .2011 
ಮೇಲೆ ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ತಾ . ಅಗಲಗುರ್ಕಿ ಗ್ರಾಮದಲ್ಲಿ ಬಾಲಕರ ದೈಹಿಕ ಶಿಕ್ಷಣ ಕಾಲೇಜು 
ವಿದ್ಯಾರ್ಥಿ ನಿಲಯದ ನಿರ್ಮಾಣದ 99.50 ಲಕ್ಷ ರೂ .ಗಳ ನಕ್ಷೆ ಮತ್ತು ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲು ಆಯುಕ್ತರು ಸಾರ್ವಜನಿಕ 
ಶಿಕ್ಷಣ ಇಲಾಖೆ, ಬೆಂಗಳೂರು ರವರಿಗೆ ಈ ಕೆಳಕಂಡ ಷರತ್ತನ್ನು ವಿಧಿಸಿ ಅನುಮತಿ ನೀಡಿದೆ. 
ಷರತ್ತುಗಳು: 

2009 - 10 ಮತ್ತು 2010 -11ನೇ ಸಾಲಿಗೆ ಈ ಉದ್ದೇಶಕ್ಕಾಗಿ ಲೆಕ್ಕ ಶೀರ್ಷಿಕೆ 2202 - 01- 800 -1 - 35 - 059 (ಯೋಜನೆ) ಬಿಡುಗಡೆ ಮಾಡಿರುವ 
53 . 00 ಲಕ್ಷ ರೂ . ಗಳನ್ನು ಬಳಸಿಕೊಂಡು ಕೂಡಲೇ ಕಾಮಗಾರಿಯನ್ನು ಪ್ರಾರಂಭಿಸತಕ್ಕದ್ದು . 

ಕಾಮಗಾರಿಯನ್ನು ನಿರ್ಮಿತಿ ಕೇಂದ್ರದಿಂದ ಪ್ರಚಲಿತವಿರುವ ಕರ್ನಾಟಕ ಪಾರದರ್ಶಕತೆ ಅಧಿನಿಯಮದನ್ವಯ ಕೈಗೊಳ್ಳತಕ್ಕದ್ದು . 

ಎಲ್ಲಾ ಖರೀದಿಗಳಿಗೆ ಸಂಬಂಧಿಸಿದಂತೆ ಪ್ರಚಲಿತವಿರುವ ಕರ್ನಾಟಕ ಪಾರದರ್ಶಕ ಕಾಯ್ದೆಯ ಎಲ್ಲಾ ನಿಯಮಗಳನ್ನೂ ಚಾಚೂ ತಪ್ಪದೇ 
ಪಾಲಿಸತಕ್ಕದ್ದು . 

ಕಾಮಗಾರಿಯ ಗುಣ ಮಟ್ಟದ ಬಗ್ಗೆ ಇಲಾಖೆಯ ಅಧಿಕಾರಿಗಳು ಆಗಿಂದ್ದಾಗ್ಗೆ ಪರಿಶೀಲಿಸಲು ಸೂಚಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಐ .ಎಫ್. ಮಾಗಿ 

ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ . ಆರ್ . 685 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಶಿಕ್ಷಣ ಇಲಾಖೆ ( ಯೋಜನೆ ) 
COMMERCE & INDUSTRIES SECRETARIAT 
Sub : Approval to the Project Proposal of M /s . GM Sugar and Energy Ltd ., to enhance the crushing capacity 

of existing Sugar Factory from 1800 TCD to 2500 TCD and establish 18 MW Cogeneration Plant at 

Sangur Village , Haveri Taluk & District. 

Read : Proceedings of the 24th State High Level Clearance Committee ( SHLCC ) Meeting held on 24 -01- 2011 . 
Preamble : 

M /s . GM Sugar and Energy Ltd ., proposes to enhance the crushing capacity of existing Sugar Factory from 1800 TCD to 
2500 TCD and establish 18 MW Cogeneration Plant at Sangur Village , Haveri Taluk & District, with an investment of 127 Crores , 
generating employment to about 152 persons . 

In the 24th State High Level Clearance Committee (SHLCC ) Meeting held on 24 -01 -2011, the proposal of the Company was 
discussed and approved . 

Governmenthas examined the recommendations made by the State High Level Clearance Committee in the 24th Meeting held 
on 24 -01- 2011 , in all aspects . 
Hence the following Order. 

GovernmentOrder No . : CI 74 SPI 2011, Bangalore , Dated : 25 -02- 2011 
Government is pleased to accord in principle approval to the Project Proposal of M /s. GM Sugar and Energy Ltd ., to 
enhance the crushing capacity of existing Sugar Factory from 1800 TCD to 2500 TCD and establish 18 MW Cogeneration Plant at 
Sangur Village , Haveri Taluk & District, with an investment of 127 Crores, generating employment to about 152 persons and extend 
the following infrastructure facilities , incentives and concessions. 
INFRASTRUCTURE FACILITIES : 
1 , Land : 

Existing leased land of Karnataka Sahakari Sakkare Kharkane Ltd . in Sangur 
Village , Haveri Taluk & District. 


08358 


FDF : 37 ODZIE , TO Judo , We 09 , 9000 


200 - 0 


3 . 


2 . Water : 

150 KLPD from Varada river, Subject to approval of the Water Resources 

Department. 
3 . Power : 

4000 KVA to be serviced by HESCOM . 
4 . Incentives & Concessions : As per applicable Industrial Policy of the State . 
GENERAL TERMS AND CONDITIONS : 

1. Environment : The promoters to obtain CFE and CFO from KSPCB 
2 . Employment : The Company shall prepare a plan for development of Human Resources required for the project, train 

local people and provide employment to these trained local youth and comply with the provisions of Industrial Policy of 
Govt. of Karnataka. A copy of Human Resources Development plan shall be sent to the Commissioner for I.D . & Director 
of Industries and Commerce formonitoring. 
Vendor Development : Where ever there is scope for vendor development for the project, the company shall prepare a 
vendor development plan , develop local vendors and procure the required inputs, components and sub assemblies from 
these local vendor units . A copy of the vendor development plan shall be sent to the Commissioner for I.D . & Director of 
Industries and Commerce for monitoring. 
Social Infrastructure Development : The company is advised to take up social infrastructure development projects in 
the vicinity of the proposed location of the unit. A copy of such projects shall be sent to the Commissioner for I.D . & 

Director of Industries and Commerce for monitoring. 
5 . Others : 

a ) The project proponents shall adopt rainwater havesting , waste water recycling and water conservation techniques . 

Zero discharge facility should be adopted wherever applicable . 
b ) The promoters shall take all statutory and other necessary clearances from the competent authorities including 

GOI and shall submit milestones/progress in implementation of the project regularly , which will be monitored by 

the Department 
This approval is valid for a period of two years from the date of issue. 


P . R . 687 


By Order and in the name of the Governor of Karnataka 

A .V . SRINIVASA DIKSHIT 
Desk Officer (Technical Cell) 

Commerce & Industries Department 
COMMERCE AND INDUSTRIES SECRETARIAT 


Sub : Approval to the Project Proposal of M /s. Aubergine Properties Pvt. Ltd ., to establish a “ Software 

Technology Park & Hospitality Service” at Kannamangala Village, Bidarahalli Hobli , Bangalore East Taluk , 

Bangalore Urban District. 

Read : Proceedings of the 24th State High Level Clearance Committee (SHLCC) Meeting held on 24 -01- 2011. 
Preamble : 

M /s . Aubergine Properties Pvt. Ltd ., proposes to establish a “ Software Technology Park & Hospitality Service ” at 
Kannamangala Village, Bidarahalli Hobli, Bangalore East Taluk, Bangalore Urban District with an investment of Rs. 164.00 Crores 
generating employment to about 10220 persons. 

In the 24th State High Level Clearance Committee (SHLCC ) Meeting held on 24 -01- 2011, the proposal of the Company was 
discussed and approved . 

Government has examined the recommendations made by the State High Level Clearance Committee in the 24th Meeting held 
on 24-01-2011, in all aspects . 
Hence the following Order. 

Government Order No . : Cl 54 SPI 2011, Bangalore , dated 23 -02 - 2011 
Government is pleased to accord in principle approval to the Project Proposal of M /s. Aubergine Properties Pvt. Ltd., to 
establish a “ Software Technology Park & Hospitality Service” at Kannamangala Village, Bidarahalli Hobli, Bangalore East Taluk , 
Bangalore Urban District with an investment of Rs. 164 .00 Crores generating employment to about 10220 persons and extend the 
following infrastructure facilities, incentives and concessions. 
INFRASTRUCTURE FACILITIES : 
1. Land : 

4.65 acres of Land on joint development at Sy . Nos. 173 /1 & 173/2, 
Kannamangala Village, Bidarahalli Hobli, Bangalore East Taluk , Bangalore 

Urban District. 
2. Water: 

310 KLPD to be supplied by BWSSB 
3. Power: 

7000 KVA to be serviced by BESCOM 
4 . Incentives and Concessions : As per applicable IT Policy of the State 


CA 


21- 0 


FDF837 DOZJE , Todowao , we 09, 9000 


୦୫ * * 


3 . 


GENERAL TERMS AND CONDITIONS : 

1. Environment: The promoters to obtain CFE and CFO from KSPCB and environmental clearance from MOEF, GOI. 
2 . Employment: The company shall prepare a plan for development of Human Resources required for the project , train 

local people and provide employment to these trained local youth and comply with the provisions of Industrial Policy of 
Govt. of Karnataka . A copy of Human Resources Development plan shall be sent to the Commissioner for I. D . & Director 
of Industries and Commerce formonitoring. 
Vendor Development: Wherever there is scope for vendor development for the project, the company shall prepare a 
vendor development plan , develop local vendors and procure the required inputs, components and sub assemblies from 
these local vendor units . A copy of the vendor development plan shall be sent to the Commissioner for I.D . & Director of 
Industries and Commerce for monitoring. 
Social Infrastructure Development: The company is advised to take up social infrastructure developmentprojects in the 
vicinity of the proposed location of the unit. A copy of such projects shall be sent to the Commissioner for I.D . & Director of 

Industries and Commerce for monitoring . 
5 . Others : 

a ) The project proponents shall adopt rain water harvesting, waste water recycling and water conservation 

techniques. Zero discharge facility should be adopted wherever applicable. 
b ) The promoters shall take all statutory and other necessary clearances from the competent authorities including 

GOI and shall submitmilestones/progress in implementation of the project regularly , which will be monitored by 

the Department. 
This approval is valid for a period of three years from the date of issue . 


P . R . 688 


By Order and in the name of the Governor of Karnataka 

A . V . Srinivasa Dikshit 
Desk Officer (Technical Cell) 

Commerce & Industries Department. 
COMMERCE AND INDUSTRIES SECRETARIAT 


Sub : Approval to the Project Proposal of M /s . KNK Corporation Pvt. Ltd ., to establish a “ 1 . 2 MMTPA Pellet Plant 

and Stainless Steel with Co -generation of Power-35 MW ” at Mulwad Village, Basavana Bagevadi Taluk , 

Bijapur District 

Read : Proceedings of the 24th State High Level Clearance Committee ( SHLCC ) Meeting held on 24 -01- 2011 . 
Preamble : 

M /S. KNK Corporation Pvt. Ltd., proposes to establish a " 1.2 MMTPA Pellet Plant and Stainless Steel with Co- generation of 
Power-35 MW ” at Mulwad Village , Basavana Bagevadi Taluk , Bijapur District with an investment of Rs . 899 Crores , generating 
employment to about 385 persons . 

In the 24th State High Level Clearance Committee (SHLCC ) Meeting held on 24 -01- 2011, the proposal of the Company was 
discussed and approved . 

Government has examined the recommendations made by the State High Level Clearance Committee in the 24th Meeting held 
on 24 - 01-2011, in all aspects . 
Hence the following Order. 

Government Order No. : CI 42 SPI 2011, Bangalore, dated 23 -02- 2011 
Government is pleased to accord in principle approval to the Project Proposal of M /s . KNK Corporation Pvt. Ltd ., to establish 
a “ 1. 2 MMTPA Pellet Plant and Stainless Steel with Co-generation of Power- 35 MW ” at Mulwad Village , Basavana Bagevadi Taluk , 
Bijapur District with an investment of Rs. 899 Crores, generating employment to about 385 persons and extend the following 
infrastructure facilities, incentives and concessions. 
INFRASTRUCTURE FACILITIES: 
1. Land : 

700 acres of Land in Mulwad Village , Basavana Bagevadi Taluk , Bijapur 

District to be acquired and allotted by KIADB as SUC . 
2 . Water: 

12400 KLPD from Krishna River subject to approval of the Water 

Resources Department. 
3 . Power : 

3000 KVA from HESCOM 
4 . Incentives and Concessions: As per applicable Industrial Policy of the State 


GENERAL TERMS AND CONDITIONS : 

1. Environment: The promoters to obtain CFE and CFO from KSPCB and environmental clearance from MOEF, GOI. 
2. Employment: The company shall prepare a plan for development of Human Resources required for the project, train 

local people and provide employment to these trained local youth and comply with the provisions of Industrial Policy of 


08332 


FOTE37 ODRE, TOSOLO, we 09 , 9000 


200 - 0 


Govt . of Karnataka. A copy of Human Resources Development plan shall be sent to the Commissioner for I.D . & Director 

of Industries and Commerce formonitoring . 
3 . Vendor Development: Wherever there is scope for vendor development for the project, the company shall prepare a 

vendor development plan , develop local vendors and procure the required inputs, components and sub assemblies from 
these local vendor units . A copy of the vendor development plan shall be sent to the Commissioner for I.D . & Director of 
Industries and Commerce for monitoring. 
Social Infrastructure Development: The company is advised to take up social infrastructure developmentprojects in the 
vicinity of the proposed location of the unit. A copy of such projects shall be sent to the Commissioner for I.D . & Director of 

Industries and Commerce for monitoring . 
5 . Others : 

a) The project proponents shall provide employment to at least one member of the family of each land looser if the 

land is acquired through KIADB . 
b ) The project proponents shall adopt rain water harvesting , waste water recycling and water conservation 

techniques . Zero discharge facility should be adopted wherever applicable. 
c) The promoters shall take all statutory and other necessary clearances from the competent authorities including 

GOI and shall submit milestones/progress in implementation of the project regularly , which will be monitored by 

the Department. 
This approval is valid for a period of five years from the date of issue. 


By Order and in the name ofthe Governor of Karnataka 

A . V . Srinivasa Dikshit 
Desk Officer (Technical Cell) 
Commerce & Industries Department 


P .R . 689 


COMMERCE AND INDUSTRIES SECRETARIAT 


Sub : Approval to the Project Proposal of M /s. Mahindra Aerospace Pvt. Ltd ., to establish an unit for “ Aerospace 

Components, Aero Structures and Assemblies " at Narasapura Industrial Area , Kolar District. 
Read : 1. Govt. Order No . Cl 491 SPI 2010 , dated 19 -11- 2010 

2 . Proceedings of the 24th State High Level Clearance Committee (SHLCC ) Meeting held on 24 -01 - 2011 . 
Preamble : 

M /s. Mahindra Aerospace Pvt. Ltd ., to establish an unit for “ Aerospace Components , Aero Structures and Assemblies” at 
Narasapura Industrial Area , Kolar District. with an investment of Rs . 227 Crores, generating employment to about 650 persons . 

In the 24th State High Level Clearance Committee ( SHLCC ) Meeting held on 24 -01-2011, the proposal of the Company was 
discussed and approved . 

Government has examined the recommendations made by the State High Level Clearance Committee in the 24th Meeting held 
on 24 -01 -2011, in all aspects . 
Hence the following Order. 

GovernmentOrder No. : CI491 SPI 2010 , Bangalore, dated 26 -02 -2011 
Government is pleased to accord in principle approval to the Project Proposal of M /s. Mahindra Aerospace Pvt. Ltd ., to 
establish an unit for “ Aerospace Components , Aero Structures and Assemblies” at Narasapura Industrial Area , Kolar District, with an 
investment of Rs. 227 Crores , generating employment to about 650 persons and extend the following infrastructure facilities, 
incentives and concessions. 

Further , KIADB is directed to allot additional 8 acres of land to M /s . Mahindra Aerospace Pvt. Ltd ., in Narasapura Industrial 
Area , Kolar District adjacent to the 12 acres of land already allotted vide G .O . read at ( 1) above . 
All other Terms & Conditions remain the same as per G .O . read at (1) above . 

By Order and in the name ofthe Governor of Karnataka 

A . V . Srinivasa Dikshit 
P . R . 690 

Desk Officer (Technical Cell) 
Commerce & Industries Department. 


21- 0 


FOTE37 ODRE, TOODOO , we 09, 9000 


0892 


COMMERCE AND INDUSTRIES SECRETARIAT 
Sub : Approval to the Project Proposal of M /s. Zawar Foods Pvt. Ltd ., to establish a " Food Park ” at Yadgir 

District 

Read : Proceedings of the 24th State High Level Clearance Committee (SHLCC) Meeting held on 24 -01- 2011. 
Preamble : 

M /s. Zawar Foods Pvt. Ltd., proposes to establish a “Food Park ” at Yadgir District, with an investment of Rs. 100 Crores, 
generating employment to about 200 persons. 

In the 24th State High Level Clearance Committee (SHLCC) Meeting held on 24-01- 2011, the proposal of the Company was 
discussed and approved . 

Government has examined the recommendations made by the State High Level Clearance Committee in the 24th Meeting held 
on 24 -01 -2011, in all aspects. 
Hence the following Order. 

GovernmentOrder No . : Cl 58 SPI 2011, Bangalore, dated 23 -02 -2011 
Government is pleased to accord in principle approval to the Project Proposal of M /s. Zawar Foods Pvt. Ltd., to establish a 
“ Food Park ” at Yadgir District, with an investment of Rs . 100 Crores, generating employment to about 200 persons and extend the 
following infrastructure facilities, incentives and concessions 
INFRASTRUCTURE FACILITIES : 
1. Land : 

100 acres to be allotted by KIADB in Yadgir District 
2 . Water : 

200 KLPD to be supplied by KIADB 
3. Power: 

5 MW to be serviced by GESCOM 
4 . Incentives and Concessions: As per applicable Industrial Policy of the State 
GENERAL TERMS AND CONDITIONS : 

1 . Environment: The promoters to obtain CFE and CFO from KSPCB and environmental clearance from MOEF , GOI. 
2 . Employment: The company shall prepare a plan for development of Human Resources required for the project , train 

local people and provide employment to these trained local youth and comply with the provisions of Industrial Policy of 
Govt. of Karnataka. A copy of Human Resources Development plan shall be sent to the Commissioner for I.D . & Director 
of Industries and Commerce for monitoring . 
Vendor Development: Wherever there is scope for vendor development for the project, the company shall prepare a 
vendor development plan , develop local vendors and procure the required inputs , components and sub assemblies from 
these local vendor units. A copy of the vendor development plan shall be sent to the Commissioner for I. D . & Director of 
Industries and Commerce for monitoring. 
Social Infrastructure Development: The company is advised to take up social infrastructure developmentprojects in the 
vicinity of the proposed location of the unit . A copy of such projects shall be sent to the Commissioner for I.D . & Director of 

Industries and Commerce formonitoring. 
5 . Others : 

a ) The project proponents shall provide employment to at least onemember of the family of each land looser if the 

land is acquired through KIADB . 
b ) The project proponents shall adopt rain water harvesting , waste water recycling and water conservation 

techniques . Zero discharge facility should be adopted wherever applicable. 
c ) The promoters shall take all statutory and other necessary clearances from the competent authorities including 

GOI and shall submit milestones/progress in implementation of the project regularly , which will be monitored by 

the Department 
This approval is valid for a period of two years from the date of issue . 

By Order and in the name of the Governor of Karnataka 

A . V . Srinivasa Dikshit 

Desk Officer (Technical Cell) 
P . R . 691 

Commerce & Industries Department 


COMMERCE AND INDUSTRIES SECRETARIAT 
Sub : Approval to the Project Proposal of M /s. N . K . Hygene Pvt. Ltd ., to establish a "Development of Residential 

Township " at Devanahalli Industrial Park , Devanahalli Taluk , Bangalore Rural District. 

Read : Proceedings of the 24th State High Level Clearance Committee (SHLCC) Meeting held on 24 -01- 2011. 
Preamble : 

M /s . N . K . Hygene Pvt. Ltd ., proposes to establish a "Development of Residential Township ” at Devanahalli Industrial Park , 
Devanahalli Taluk , Bangalore Rural District, with an investment of Rs.640 Crores, generating employment to about 80 persons. 


OSBCS 


BIOTE37 ODRE, TOOTJO, we 09 , 9000 


200 - 0 


In the 24th State High Level Clearance Committee (SHLCC ) Meeting held on 24 -01- 2011, the proposal of the Company was 
discussed and approved. 

Government has examined the recommendations made by the State High Level Clearance Committee in the 24th Meeting held 
on 24 -01- 2011 , in all aspects . 
Hence the following Order. 

Government Order No . : CI 68 SPI 2010 , Bangalore, dated 23-02- 2011 
Government is pleased to accord in principle approval to the Project Proposal of M /s . N . K . Hygene Pvt. Ltd ., to establish a 
“Development of Residential Township ” at Devanahalli Industrial Park , Devanahalli Taluk , Bangalore Rural District , with an investment 
of Rs . 640 Crores , generating employment to about 80 persons and extend the following infrastructure facilities, incentives and 
concessions 
INFRASTRUCTURE FACILITIES : 
1 . Land : 

25 acres to be allotted by KIADB in Devanahalli Industrial Park, Devanahalli 

Taluk , Bangalore Rural District. 
2 . Water: 

850 KLPD to be supplied by KIADB 
3. Power : 

11500 KVA to be serviced by BESCOM 
4 . Incentives and Concessions: Not applicable 
GENERAL TERMS AND CONDITIONS : 

1. Environment: The promoters to obtain CFE and CFO from KSPCB 
2 . Employment: The company shall prepare a plan for development of Human Resources required for the project, train 

local people and provide employment to these trained local youth and comply with the provisions of Industrial Policy of 
Govt. of Karnataka. A copy of Human Resources Development plan shall be sent to the Commissioner for I.D . & Director 
of Industries and Commerce for monitoring . 
Vendor Development: Wherever there is scope for vendor development for the project, the company shall prepare a 
vendor development plan , develop local vendors and procure the required inputs , components and sub assemblies from 
these local vendor units . A copy of the vendor development plan shall be sent to the Commissioner for I.D . & Director of 
Industries and Commerce for monitoring. 
Social Infrastructure Development: The company is advised to take up social infrastructure development projects in the 
vicinity of the proposed location of the unit. A copy of such projects shall be sent to the Commissioner for I.D . & Director of 

Industries and Commerce for monitoring . 
5 . Others : 

a ) The project proponents shall adopt rain water harvesting , waste water recycling and water conservation 

techniques . Zero discharge facility should be adopted wherever applicable . 
b ) The promoters shall take all statutory and other necessary clearances from the competent authorities including 

GOI and shall submit milestones /progress in implementation of the project regularly , which will bemonitored by 

the Department. 
This approval is valid for a period of three years from the date of allotment of land by KIADB 

By Order and in the name of the Governor of Karnataka 

A . V . Srinivasa Dikshit 

Desk Officer (Technical Cell) 
P . R . 692 

Commerce & Industries Department 
COMMERCE AND INDUSTRIES SECRETARIAT 
Sub : Approval to the Project Proposal of M /s . NSB Infrastructure & Project Pvt. Ltd ., to establish a "Residential 

Township " at KIADB Industrial Park , Devanahalli Taluk , Bangalore Rural District. 

Read : Proceedings of the 24th State High Level Clearance Committee ( SHLCC ) Meeting held on 24 -01- 2011 . 
Preamble : 

M /s. NSB Infrastructure & Project Pvt . Ltd ., proposes to establish a “Residential Township ” at KIADB Industrial Park , 
Devanahalli Taluk , Bangalore Rural District, with an investment of Rs . 173 Crores, generating employment to about 220 persons. 

In the 24th State High Level Clearance Committee (SHLCC ) Meeting held on 24 -01- 2011, the proposal of the Company was 
discussed and approved . 

Governmenthas examined the recommendationsmade by the State High Level Clearance Committee in the 24th Meeting held 
on 24-01-2011, in all aspects . 
Hence the following Order. 

Government Order No. : CI 69 SPI 2011 , Bangalore , dated 23 -02 - 2011 
Government is pleased to accord in principle approval to the Project Proposal of M /s . NSB Infrastructure & Project Pvt. Ltd ., 
to establish a "Residential Township " at KIADB Industrial Park , Devanahalli Taluk , Bangalore Rural District. with an investment of Rs. 
173 Crores , generating employment to about 220 persons and extend the following infrastructure facilities ,incentives and concessions 


21- 0 


BDT :37 DOTJE, TODOJO, de 09, 9000 


0836 


INFRASTRUCTURE FACILITIES : 
1. Land : 

25 acres to be allotted by KIADB in KIADB Industrial Park , Devanahalli 

Taluk , Bangalore Rural District. 
2 . Water: 

800 KLPD to be supplied by KIADB 
3 . Power : 

30000 KVA to be serviced by BESCOM 
4 . Incentives and Concessions: 

Not applicable 
GENERAL TERMS AND CONDITIONS : 

1. Environment: The promoters to obtain CFE and CFO from KSPCB 
2 . Employment: The company shall prepare a plan for development of Human Resources required for the project, train 

local people and provide employment to these trained local youth and comply with the provisions of Industrial Policy of 
Govt. of Karnataka. A copy of Human Resources Development plan shall be sent to the Commissioner for I. D . & Director 
of Industries and Commerce formonitoring. 
Vendor Development: Wherever there is scope for vendor development for the project, the company shall prepare a 
vendor development plan , develop local vendors and procure the required inputs , components and sub assemblies from 
these local vendor units . A copy of the vendor development plan shall be sent to the Commissioner for I.D . & Director of 
Industries and Commerce formonitoring . 
Social Infrastructure Development: The company is advised to take up social infrastructure developmentprojects in the 
vicinity of the proposed location of the unit. A copy of such projects shall be sent to the Commissioner for I.D . & Director of 

Industries and Commerce for monitoring . 
5 . Others: 

a ) The project proponents shall adopt rain water harvesting , waste water recycling and water conservation 

techniques. Zero discharge facility should be adopted wherever applicable . 
b ) The promoters shall take all statutory and other necessary clearances from the competent authorities including 

GOI and shall submit milestones/progress in implementation of the project regularly , which will be monitored by 

the Department 
This approval is valid for a period of three years from the date of allotment of land by KIADB 


P . R . 693 


Sub : 
Read : 


By Order and in the name of the Governor of Karnataka 

A . V . Srinivasa Dikshit 
Desk Officer ( Technical Cell) 

Commerce & Industries Department 

ENERGY SECRETARIAT 
Transfer of 4 .5 MW Wind Power Capacity in favour of M /s Hindustan Zinc Limited -reg . 
1. Government Order No . DE 56 NCE 2004, dated : 12 -3- 2004 . 
2 . Government Order No . EN 101 NCE 2005 , dated : 13 -4 - 2005 . 
3. Government Order No. EN 100 NCE 2005 , dated : 30 -8 - 2005 . 
4 . Government Order No. EN 124 NCE 2007 , dated : 16 -4 - 2007 . 
5 . Letter No . : KRED/08/HZL -|| 4.5 MW (GP -2 TO GP -4 )- SPL /2011/574 , dated : 

9 /11- 2-2011 received from the Managing Director , Karnataka Renewable Energy 
Development Limited , Bangalore. 


PREAMBLE : 


In the Government Order read at (1) above, sanction has been accorded for implementation of 7.00 MW capacity Wind 
Power Project at Gopalapura region in Hassan District to M /s Suzlon Developers Private Limited (Part capacity of 111 MW capacity ). 

In the Government Order read at (2 ) above , sanction has been accorded for enhancement of wind power capacity from 7 .00 
MW 15 .00 MW at Gopalapura village , Hassan District to M /s Suzlon Developers Private Limited . 

In the Government Order read at ( 3) above, sanction has been accorded for change of the company s name from M /S 
Suzlon Developers Limited and M /s Suzlon Developers Private Limited to M /s Suzlon Infrastructure Limited . 

In the Government Order read at (4 ) above , sanction has been accorded for enhancement of capacity from 15 .00 MW 46 .5 
MW wind power capacity at Gopalapura region in Hassan District to M /s Suzlon Infrastructure Limited . 

The Managing Director, Karnataka Renewable Energy Development Limited , Bangalore in his letter read at (5 ) above has 
recommended for transfer of 4 .5 MW wind power capacity in favour of M /s Hindustan Zinc Limited from out of 46 .5 MW capacity 
sanctioned to M /s Suzlon Infrastruture Limited at Gopalapura site near Tenkanahalli village , Channaraypatana Taluk , Hassan District. 
The proposal has been examined in detail and hence the following Order : 

GOVERNMENT ORDER NO . EN 95 NCE 2011 , BANGALORE , DATED : 5 - 3- 2011. 
Government accords approval for transfer of 4.5 MW wind power capacity in favour of M /s Hindustan Zinc Limited from out 
of 46 .5 MW capacity sanctioned to M /s Suzlon Infrastructure Limited at Gopalapura site near Tenkanahalli village , Channarayapatna 
Taluk , Hassan District as detailed below and subject to the following conditions : 


0820 


FDTEBE DOMAIS, TU Dowd, we 09 , 9000 


2J07 - 0 


30 


Village Name Taluk & District Land Survey Extent in land 

Wind 

Turbine 
Number 

Generator location No . 
Tenkanhalli Channarayapatna/Hassan 

0 . 25 Hectares per WTG of capacity GP - 2, GP -3 , GP - 4 

1 . 5 MW 
1. M / s Hindustan Zinc Limited shall execute an agreementwith Government within 45 (forty five) days from the date of issue 

of this Order. 
2 . PPA is assigned to CESC . CESC shall execute the PPA with M /s Hindustan Zinc Limited . 
3. The developer should commission the project during the Financial year 2010 -11. 
4 . The Government reserves the right to cancel/modify this Order. 
The other terms and conditions of the Government Order read at (1) above shall IPSO FACTO applicable. 


By Order and in the name of the Governor ofKarnataka 

SURESH . B . KRISHNAPPANAVAR 
Under Secretary to Government, 

Energy Department. 


P . R . 698 


Sub : 
Read : 


ENERGY SECRETARIAT 
Transfer of commissioned 0.75 MW Wind Power Capacity in favour of Mrs Nafisa Noor-reg. 
1. Government Order No. DE 4 NCE 2002 , dated : 31 -5 - 2002. 
2 . Government Order No . EN 73 NCE 2004 , dated : 17 - 2- 2004 . 
3. Letter No. : KRED /08 /NN (0.75 MW )-KI& SPL/ 2011/542 , dated : 2/11- 2 -2011 received from 

the Managing Director, Karnataka Renewable Energy Development Limited , Bangalore. 


PREAMBLE : 


In the Government Order read at (1 ) above, sanction has been accorded for transfer of 4 .75 MW Wind Power capacity at 
Chitradurga District to M /s Fiza Developers and Inter Trade Private Limited . 

In the Government Order read at (2 ) above , sanction has been accorded for transfer 0.75 MW wind power capacity in favour 
M /s Kariganur Iron & Steel Pvt. Ltd ., at Sy No. 44 ofKanchiganahal village, Chitradurga district from out of 4.75 MW capacity of M /s 
Fiza Developers and Inter Trade Pvt. Ltd . allotted in the Government Order dated 31-5 -2002 . 

In the letter read at (3 ) above, the Managing Director, Karnataka Renewable Energy Development Limited , Bangalore has 
recommended to the Government for transfer of commissioned 0 .75 MW wind power capacity in favour of Mrs Nafisa Noor from M /s 
Kariganur Iron & Steel Pvt. Ltd . at Sy . No . 44 of Kanchiganahal village , Chitradurga district. 
The proposal has been examined in detail and issued the following Orders : 

GOVERNMENT ORDER NO . EN 92 NCE 2011 , BANGALORE , DATED : 1- 3- 2011 . 
Government accords approval for transfer of commissioned 0 .75 MW wind power capacity in favour ofMrs Nafisa Noor from 
M /s Kariganur Iron & Steel Private Limited as detailed below and subject to the following conditions : 
Village Name Taluk & 

Extent (Ha ) 

Survey Number Wind Turbine Capacity 
District 

Generator location | Commissioned in 
No. 

MW 
Kanchiganahal Chitradurga 2 .21 

| 44 

1 Nos. of 750 W 0 .75 MW 


1. 


2 . 


Mrs Nafisa Noor shall execute an agreement with Government within 45 ( forty five ) days from the date of issue of this 
Order. 
PPA is assigned to BESCOM . BESCOM shall execute the supplementatry PPA with Mrs Nafisa Noor, since the project is 
already commissioned . 
The Government reserves the right to cancel/modify this Order . 


3. 


The other terms and conditions of the Government Order read at (1) above shall IPSO FACTO applicable . 


By Order and in the name of the Governor of Karnataka 

SURESH . B . KRISHNAPPANAVAR 
Under Secretary to Government, 

Energy Department. 


P . R . 699 


21- 0 


FDF837 DOZJE, Toowo, we 09, 9000 


ooo 


Sub : 
Read : 


ENERGY SECRETARIAT 
Transfer of 6 .00 MW Wind Power Capacity in favour of M /s Hindustan Zinc Limted -reg. 
1. Government Order No . DE 56 NCE 2004 , dated : 12 -3- 2004 . 
2. Government Order No. EN 101 NCE 2005 , dated : 13 -4 -2005 . 
3 . Government Order No . EN 100 NCE 2005 , dated : 30 -8 - 2005 . 
4 . Government Order No . EN 124 NCE 2007 , dated : 16 -4 -2007. 

Letter No. : KRED /08 /HZL-I 6MW (GP -28 to GP - 31) -SIL /2011/576 dated : 8 / 11- 2 - 2011 
received from the Managing Director , Karnataka Renewable Energy Development 
Limited , Bangalore . 


PREAMBLE : 

In the Government Order read at (1) above, sanction has been accorded for implementation of 7 .00 MW capacity Wind 
Power Project at Gopalapura region in Hassan District to M /s Suzlon Developers Private Limited (Part capacity of 111 MW capacity ). 

In the Government Order read at (2 ) above , sanction has been accorded for enhancement of wind power capacity from 7 .00 
MW 15 . 00 MW at Gopalapura village , Hassan District to M /s Suzlon Developers Private Limited . 

In the Government Order read at (3 ) above , sanction has been accorded for change of the company s name from M /s 
Suzlon Developers Limited and M /s Suzlon Developers Private Limited to M /s Suzlon Infrastructure Limited . 

In the Government order read at (4 ) above , sanction has been accorded for enhancement of capacity from 15 .00 MW 46 .5 
MW wind power capacity at Gopalapura region in Hassan District to M /s Suzlon Infrastructure Limited . 

The Managing Director, Karnataka Renewable Energy Development Limited , Bangalore in his letter read at (5 ) above has 
recommended for transfer of 6 .00 MW wind power capacity in favour of M /s Hindustan Zinc Limited from out of 46 .5 MW capacity 
sanctioned to M /s Suzlon Infrastructure Limited at Gopalapura site near Chudanahalli village , Holenarasipura Taluk , Hassan District . 
The proposal has been examined in detail and hence the following Order : 

GOVERNMENT ORDER NO . EN 96 NCE 2011, BANGALORE , DATED : 5 - 3 -2011. 
Government accords approval for transfer of 6 .00 MW wind power capacity in favour of M /s Hindustan Zine Limited from out 
of 46 .5 MW capacity sanctioned to M /s Suzlon Infrastructure Limited at Gopalapura site near Chudanahalli villages , Holenarasipura 
Taluk , Hassan District as detailed below and subject to the following conditions : 


Village Name 


Taluk & District 


Land Survey Number 


Extent in land 


Wind 

Turbine 
Generator location No . 


Chudanahalli 


Holenarasipura / Hassan 


122 


0 .25 Hectares per WTG 
of capacity 1. 5 MW 


GP - 28 , GP -29 , GP - 30 , 
GP -31 


1. M /s Hindustan Zinc Limited shall execute an agreement with Governmentwithin 45 ( forty five ) days from the date of issue 

of this Order. 
2 . PPA is assigned to CESC . CESC shall execute the PPA with M /s Hindustan Zinc Limited . 
3. The developer should commission the project during the Financial Year 2010 -11. 
4 . The Government reserves the right to cancel/modify this Order. 
The other terms and conditions of the Government Order read at (1) above shall IPSO FACTO applicable . 


By Order and in the name of the Governor of Karnataka 

SURESH . B . KRISHNAPPANAVAR 
Under Secretary to Government, 

Energy Department 


P . R . 700 


Sub : 


Read : 


ENERGY SECRETARIAT 
Transfer of 1.5 MW Wind Power Capacity in favour of M /s Srinivasa Hatcheries Limited 
reg . 
1. Government Order No. DE 59 NCE 2004, dated : 8 - 3 - 2004. 
2 . Government Order No . EN 393 NCE 2005, dated : 28 -12- 2005. 
3 . Government Order No. EN 180 NCE 2007 , dated : 15 -5 -2007 . 
4 . Letter No. : KRED /08 / SHL -1 .5 MW (K -521)- SRL/ 2011/578 dated : 31 - 1- 2011/11- 2- 2011 

received from the Managing Director, Karnataka Renewable Energy Development 
Limited , Bangalore . 


PREAMBLE : 


In the Government Order read at ( 1) above , sanction has been accorded for implementation of 125 MW capacity Wind 
Power Project at Shimoga, Bellary , Chitradurga , Chikkamagalur, Tumkur and Dharwad Districts to M /s Sarjan Realities Private 
Limited . Out of 125 MW wind power capacity the part capacity of 33 MW ( 11 + 22 = 33 MW ) is allotted at Shimoga District . 


0939 


FJDTEIT JOZE, no died, he 09 , 9000 


200 - 0 


In the Government Order read at (2 ) above , sanction has been accorded for enhancement of wind power capacity from 33 
MW to 44.4 MW at Kalavi Ranganagudda , Maddapura , Gangavannadasara State Forest, Horogoppa in Shimoga District to M /s Sarjan 
Realities Limited . 

In the Government Order read at (3 ) above , sanction has been accorded for enhancement of wind power capacity from 44 .4 
MW to 111.00 MW at Gangavanasara and Kudrekonda areas in Shimoga and Davanagere Districts to M /s Sarjan Realities Limited . 

The Managing Director, Karnataka Renewable Energy Development Limited , Bangalore in his letter read at (4) above has 
recommended to the Government for transfer of 1.5 MW wind power capacity in favour of M /s Srinivasa Hatcheries Limited from out of 
the sanctioned 111.00 MW capacity of M /s Sarjan Realities Limited at Teertharampura village , Honnali Taluk , Davangere District. 
The proposal has been examined in detail and hence the following Order : 

GOVERNMENT ORDER NO . EN 98 NCE 2011, BANGALORE , DATED : 5 -3 - 2011 . 
Government accords approval for 1.5 MW wind power capacity in favour of M /s Srinivasa Hatcheries Limited from out of the 
sanctioned 111.00 MW capacity to M /s Sarjan Realities Limited at Teertharampura village, Honnali Taluk , Davangere District as 
detailed below and subject to the following conditions : 
Village Name Taluk & District Land Survey Number Extent in land 

Wind 

Turbine 
Generator location No. 


14 


Teertharampura Honnali/Davangere 

0 .25 Hectares per K -521 
WTG of capacity 1.5 

MW 
1. M /s Srinivasa Hatcheries Limited shall execute an agreement with Government within 45 (forty five ) days from the date of 

issue of this Order. 
2. PPA is assigned to BESCOM . BESCOM shall execute the PPA with M /s Srinivasa Hatcheries Limited . 
3 . The developer should commission the project during the Financial Year 2010 -11. 
4 . The Government reserves the right to cancel/modify this Order. 
The other terms and conditions of the Government Order read at (1) above shall IPSO FACTO applicable . 


P . R . 701 


Sub : 
Read : 


By Order and in the name of the Governor of Karnataka 

SURESH . B . KRISHNAPPANAVAR 
Under Secretary to Government, 

Energy Department 
ENERGY SECRETARIAT 
Transfer of 3.00 MW Wind Power Capacity in favour of M /s Hindustan Zine Limited -reg . 
1. Government Order No. DE 56 NCE 2004, dated : 12- 3- 2004 . 
2 . Government Order No. EN 101 NCE 2005, dated : 13 -4 - 2005. 
3 . GovernmentOrder No. EN 100 NCE 2005 , dated : 30 -8 - 2005 . 
4 . Government Order No . EN 124 NCE 2007 , dated : 16 - 4 - 2007 . 
5 . Letter No. : KRED /08 /HZL-III 3 MW (GP - 24 )-SIL /2011/575 dated : 9 / 11 - 2- 2011 

received from the Managing Director , Karnataka Renewable Energy Development 
Limited , Bangalore . 


PREAMBLE : 


In the Government Order read at (1) above, sanction has been accorded for implementation of 7 .00 MW capacity Wind 
Power Project at Gopalapura region in Hassan District to M /s Suzlon Developers Private Limited. (Part capacity of 111 MW capacity ). 

In the Government Order read at ( 2) above, sanction has been accorded for enhancement of wind power capacity from 7 .00 
MW to 15 . 00 MW at Gopalapura Village, Hassan District to M /s Suzlon Developers Private Limited . 

In the Government Order read at (3) above , sanction has been accorded for change of the company s name from M /S 
Suzlon Developers Limited and M /s Suzlon Developers Private Limited to M /s Suzlon Infrastructure Limited . 

In the Government Order read at (4) above, sanction has been accorded for enhancement of capacity from 15 .00 MW to 
46 .5 MW to wind power capacity at Gopalapura region in Hassan District to M /S Suzlon Infrastructure Limited . 

The Managing Director, Karnataka Renewable Energy Development Limited , Bangalore in his letter read at (5 ) above has 
recommended for transfer of 3 .00 MW wind power capacity in favour of M /s Hindustan Zinc Limited from out of 46 .5 MW capacity 
sanctioned to M /s Suzlon Infrastructure Limited at Gopalapura site near Mallappanabetta and Bittagaudanahalli village, Holenarasipura 
Taluk , Hassan District. 
The proposal has been examined in detail and hence the following Order : 

GOVERNMENT ORDER NO . EN 97 NCE 2011, BANGALORE , DATED : 5-3-2011. 
Government accords approval for transfer of3.00 MW wind power capacity in favour of M /s Hindustan Zinc Limited from out 
of 46 .5 MW capacity sanctioned to M /s Suzlon Infrastructure Limited at Gopalapura site near Mallappanabetta and Bittagaudanahalli 
villages , Holenarasipura Taluk , Hassan District as detailed below and subject to the following conditions : 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮೇ ೧೨ , ೨೦೧೧ 


೧೪೬೩ 


Village Name 


Taluk & District 


Land Survey Number 


Extent in land 


Wind 

Turbine 
Generator location No . 


Mallappanabetta & Holenarasipura & | 1 & 65 

0. 25 Hectares per | GP - 23 , GP - 24 
Bittagaudanahalli Hassan /Hassan 

WTG of capacity 1.5 

MW 
1. M /s Hindustan Zinc Limited shall execute an agreement with Government within 45 (forty five ) days from the date of issue 

of this Order. 
2 . PPA is assigned to CESC . CESC shall execute the PPA with M /s Hindustan Zinc Limited . 
3 . The developer should commission the project during the Financial Year 2010 -11. 
4 . The Government reserves the right to cancel/modify this Order. 
The other terms and conditions of the Government Order read at (1) above shall IPSO FACTO applicable . 


P . R . 702 


By Order and in the name of the Governor of Karnataka 

SURESH . B . KRISHNAPPANAVAR 
Under Secretary to Government, 

Energy Department. 
ಸಾರಿಗೆ ಸಚಿವಾಲಯ 


ವಿಷಯ : ಬಿಜಾಪುರ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ- 13 ರಲ್ಲಿರುವ ಝಳಕಿ ತನಿಖಾ ಠಾಣೆಯನ್ನು ಸ್ಥಳಾಂತರಿಸುವ ಬಗ್ಗೆ - ಆದೇಶ. 
ಓದಲಾಗಿದೆ : ಸಾರಿಗೆ ಆಯುಕ್ತರ ಪತ್ರ ಸಂ . : ಸಾಆ/ ಪಿಕಾ -3/ಪಿಆರ್ - 91/2010 - 11 , ದಿನಾಂಕ : 21 - 6 - 2010 . 


ಪ್ರಸ್ತಾವನೆ : 


ಸಾರಿಗೆ ಆಯುಕ್ತರು ದಿನಾಂಕ : 21 - 6 - 2010ರ ಪತ್ರದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿನ ರಾಷ್ಟ್ರೀಯ ಹೆದ್ದಾರಿ- 13ರ ಮೇಲೆ ಚತುಷ್ಪಥ ರಸ್ತೆಯನ್ನು 
ನಿರ್ಮಿಸುವ ಕಾಮಗಾರಿ ಪ್ರಾರಂಭವಾಗುವ ಹಂತದಲ್ಲಿರುವುದರಿಂದ ಝಳಕಿ ತನಿಖಾ ಠಾಣೆಯ ಕಾರ್ಯವನ್ನು ಸ್ಥಗಿತಗೊಳಿಸುವ ಪರಿಸ್ಥಿತಿ ಬಂದಿದ್ದು, 
ಇದರಿಂದಾಗಿ ರಾಜಸ್ವ ಕೈ ತಪ್ಪಿ ಹೋಗುವುದನ್ನು ತಪ್ಪಿಸಲು ಸದರಿ ತನಿಖಾ ಠಾಣೆಯನ್ನು ಸ್ಥಳಾಂತರಿಸಲು ಜಂಟಿ ಸಾರಿಗೆ ಆಯುಕ್ತರು ಪ್ರವರ್ತನ ( ಉತ್ತರ) 
ಧಾರವಾಡ ಮತ್ತು ಬೆಳಗಾವಿ ವಿಭಾಗದ ಉಪ ಸಾರಿಗೆ ಆಯುಕ್ತರು ಸ್ಥಳ ಪರಿಶೀಲನೆ ಮಾಡಿ ಝಳಕಿಯಿಂದ 13 ಕಿ. ಮೀ ದೂರದಲ್ಲಿ ಸೋಲ್ಲಾಪುರ 
ರಸ್ತೆಯಲ್ಲಿನ ಧೂಳ್ಕೇಡ ಗ್ರಾಮದ ಹತ್ತಿರ ಮತ್ತು ಝಳಕಿಯಿಂದ 13 ಕಿ. ಮೀ . ದೂರದ ಪಂಢರಾಪುರ ರಸ್ತೆಯಲ್ಲಿನ ಚಡ್ಚಣ್ ಗ್ರಾಮದ ಹತ್ತಿರ ತನಿಖಾ 
ಠಾಣೆಯನ್ನು ಸ್ಥಾಪಿಸಲು ಸೂಕ್ತವಾದ ಸ್ಥಳವೆಂದು ಅಭಿಪ್ರಾಯ ಪಟ್ಟಿರುತ್ತಾರೆ. ಆದ್ದರಿಂದ ಝಳಕಿಯಲ್ಲಿರುವ ತನಿಖಾ ಠಾಣೆಯನ್ನು ಮೇಲ್ಕಂಡ ಸ್ಥಳಗಳಿಗೆ 
ಸ್ಥಳಾಂತರಿಸಲು ಸರ್ಕಾರದ ಮಂಜೂರಾತಿ ಕೋರಿರುತ್ತಾರೆ. ಸರ್ಕಾರದ ಮಂಜೂರಾತಿ ದೊರೆತ ನಂತರ ಅದಕ್ಕೆ ಅಗತ್ಯವಾದ ಎಲ್ಲಾ ಪೂರಕ ಸೌಲಭ್ಯಗಳನ್ನು 
ಸಾರಿಗೆ ಆಯುಕ್ತರು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಕೈಗೊಳ್ಳುವುದಾಗಿ ತಿಳಿಸಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಸಾರಿ 170 ಸಾಅಪ 2010 , ಬೆಂಗಳೂರು, ದಿನಾಂಕ 9 - 3 - 2010. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬಿಜಾಪುರ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ -13 ರಲ್ಲಿರುವ ಝಳಕಿ ತನಿಖಾ ಠಾಣೆಯನ್ನು 
ಇಬ್ಬಾಗ ಮಾಡಿ ಸೋಲ್ಲಾಪುರ ರಸ್ತೆಯಲ್ಲಿನ ಧೂಳಖೇಡ ಗ್ರಾಮದ ಹತ್ತಿರ ಒಂದು (ಝಳಕಿಯಿಂದ 13 ಕಿ. ಮೀ . ದೂರ) ಮತ್ತು ಮತ್ತೊಂದು ಪಂಢರಾಪುರ 
ರಸ್ತೆಯಲ್ಲಿನ ಚಡ್ಚಣ್ ಗ್ರಾಮದ ಹತ್ತಿರ (ಝಳಕಿಯಿಂದ 13 ಕಿ. ಮೀ . ದೂರ) ಸ್ಥಳಾಂತರಿಸಿ ಸ್ಥಾಪಿಸಲು ಸರ್ಕಾರದ ಮಂಜೂರಾತಿ ನೀಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂ . : ಆಇ 532 ವೆಚ್ಚ - 12/2010, ದಿನಾಂಕ : 29 - 6 - 2010 ರಲ್ಲಿ ನೀಡಿರುವ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್. ನರಸಿಂಹರಾಜು 
ಪಿಆರ್ - 703 

ಪೀಠಾಧಿಕಾರಿ ( ಪ್ರ), ಸಾರಿಗೆ ಇಲಾಖೆ. 

ಶಿಕ್ಷಣ ಸಚಿವಾಲಯ 
ವಿಷಯ : ಶಿಕ್ಷಣ ಇಲಾಖೆಯ ಶಾಲಾ ಶಿಕ್ಷಣ ವಲಯದಡಿಯಲ್ಲಿ ಬರುವ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ( ರಾಜ್ಯ ವಲಯ ಯೋಜನೆಗಳು) , 

ಸಂಬಂಧಿಸಿದಂತೆ 2010 - 11ನೇ ಸಾಲಿನ ಮುಂದುವರಿಕೆ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ನಾಲ್ಕನೇ ಕಂತಿನ ಅನುದಾನ ಬಿಡುಗಡೆ 

ಮಾಡುವ ಬಗ್ಗೆ . 
ಓದಲಾಗಿದೆ : 1. ದಿನಾಂಕ : 27 - 3 - 2010 ರಂದು ಅಪರಾಹ್ನ 3.00 ಘಂಟೆಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಶಿಕ್ಷಣ ಇಲಾಖೆ, 

ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ಶಿಕ್ಷಣ ಇಲಾಖೆಯ ಪ್ರಾಥಮಿಕ ಶಿಕ್ಷಣ ವಲಯದಡಿ ಬರುವ ಕ್ಷೇತ್ರ ಇಲಾಖೆಗಳಿಗೆ 
ಸಂಬಂಧಿಸಿದಂತೆ 2010 - 11ನೇ ಸಾಲಿನ ಮುಂದುವರಿಕೆ ಕಾರ್ಯಕ್ರಮಗಳಿಗೆ ಮಂಜೂರಾತಿ ನೀಡಲು ನಡೆದ 
ಮಂಜೂರಾತಿ ಸಮಿತಿ ಸಭೆಯ ನಡವಳಿಗಳು , 
ಸರ್ಕಾರಿ ಆದೇಶ ಸಂಖ್ಯೆ : ಇಡಿ 99 ಯೋಯೋಕ 2010, ದಿನಾಂಕ : 3 - 4 - 2010. 
ಸರ್ಕಾರಿ ಆದೇಶ ಸಂಖ್ಯೆ : ಇಡಿ 99 ಯೋಯೋಕ 2010 , ದಿನಾಂಕ : 10 - 8 - 2010. 
ಸರ್ಕಾರಿ ಆದೇಶ ಸಂಖ್ಯೆ : ಇಡಿ 99 ಯೋಯೋಕ 2010 , ದಿನಾಂಕ : 21 - 12 - 2010. 
ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರುರವರ ಪತ್ರ ಸಂ . ಯೋ ( 1) ಮುಯೋಕಾ. ಹಬಿ 

01 /2010 -11 / ದಿನಾಂಕ : 13 - 1 - 2011 . 
ಪ್ರಸ್ತಾವನೆ : 

1. ಮೇಲೆ ಓದಲಾದ ದಿನಾಂಕ : 27 - 3 - 2010 ರಂದು ನಡೆದ ಸಭೆಯಲ್ಲಿ ಶಿಕ್ಷಣ ಇಲಾಖೆಯ ಪ್ರಾಥಮಿಕ ಶಿಕ್ಷಣ ವಲಯದಡಿ ಬರುವ ಕ್ಷೇತ್ರ 
ಇಲಾಖೆಗಳಿಗೆ ಸಂಬಂಧಿಸಿದಂತೆ 2010 - 11ನೇ ಸಾಲಿನ ಮುಂದುವರಿಕೆ ಕಾರ್ಯಕ್ರಮಗಳ ಮಂಜೂರಾತಿಗೆ ಸಂಬಂಧಿಸಿದಂತೆ ಇಲಾಖೆಯು ಸಲ್ಲಿಸಿದ 


೧೪೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨ , ೨೦೧೧ 


ಭಾಗ - ೧ 


ಕ್ರಮ 


ಪ್ರಸ್ತಾವನೆಯನ್ನು ಸುಧೀರ್ಘವಾಗಿ ಪರಿಶೀಲಿಸಿ 2010 - 11ನೇ ಸಾಲಿನ ಮುಂದುವರಿಕೆ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ಸಲುವಾಗಿ ಅನುಮೋದನೆ 
ನೀಡಿದೆ. 

2. ಮೇಲೆ ( 2) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ( ರಾಜ್ಯ ವಲಯ ಯೋಜನೆಗಳು ), ಸಂಬಂಧಿಸಿದಂತೆ 
2010 -11ನೇ ಸಾಲಿನ ಮುಂದುವರಿಕೆ ಕಾರ್ಯಕ್ರಮಗಳ ಅನುಷ್ಠಾನಗೊಳಿಸಲು ಮೊದಲನೇ ಕಂತಿನ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. 

3. ಮೇಲೆ (3) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ( ರಾಜ್ಯ ವಲಯ ಯೋಜನೆಗಳು), ಸಂಬಂಧಿಸಿದಂತೆ 2010 
11ನೇ ಸಾಲಿನ ಮುಂದುವರಿಕೆ ಕಾರ್ಯಕ್ರಮಗಳ ಅನುಷ್ಠಾನಗೊಳಿಸಲು ಎರಡನೇ ಕಂತಿನ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. 

- 4, ಮೇಲೆ ( 4) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ( ರಾಜ್ಯ ವಲಯ ಯೋಜನೆಗಳು) ಸಂಬಂಧಿಸಿದಂತೆ 2010 
11ನೇ ಸಾಲಿನ ಮುಂದುವರಿಕೆ ಕಾರ್ಯಕ್ರಮಗಳ ಅನುಷ್ಠಾನಗೊಳಿಸಲು ಮೂರನೇ ಕಂತಿನ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. 

5 . ಮೇಲೆ ಓದಲಾದ (5 ) ರ ಪತ್ರದಲ್ಲಿ ಆಯುಕ್ತರು , ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರುರವರು 2010 - 11ನೇ ಸಾಲಿನ ಮುಂದುವರಿಕೆ 
ಕಾರ್ಯಕ್ರಮಗಳ ಅನುಷ್ಠಾನಗೊಳಿಸಲು ನಾಲ್ಕನೇ ಕಂತಿನ ಅನುದಾನ ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 
6. ಅದರಂತೆ, ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಇಡಿ 99 ಯೋಯೋಕ 2010, ಬೆಂಗಳೂರು, ದಿನಾಂಕ : 7 - 3 - 2011 . 

( ಇಡಿ 16 ಸ್ವೀಮರ ( ಯುನಿಕ್ ) 2016, ದಿನಾಂಕ : 7 - 3 - 2011) 
2010 - 11ನೇ ಸಾಲಿಗೆ ಶಿಕ್ಷಣ ಇಲಾಖೆಯ ಶಾಲಾ ಶಿಕ್ಷಣ ವಲಯದಡಿಯಲ್ಲಿ ಬರುವ ಸಾರ್ವಜನಿಕ ಶಿಕ್ಷಣ ಇಲಾಖೆ ( ರಾಜ್ಯ ವಲಯ 
ಯೋಜನೆಗಳು ) ಹೊಸ ಆಯವ್ಯಯದಲ್ಲಿ ಯೋಜನಾ ಕಾರ್ಯಕ್ರಮಗಳಡಿಯಲ್ಲಿಯ ಮುಂದುವರಿಕೆ ಕಾರ್ಯಕ್ರಮಗಳಿಗೆ ಈ ಆದೇಶಕ್ಕೆ ಲಗತ್ತಿಸಿರುವ 
ಅನುಬಂಧದಲ್ಲಿ ಸೂಚಿಸಿರುವ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಯೋಜನೆಯಡಿ ನಾಲ್ಕನೇ ಕಂತಾಗಿ ರೂ . 6865.24 ಲಕ್ಷ ರೂಪಾಯಿಗಳನ್ನು 
( ಆರು ಸಾವಿರದ ಎಂಟುನೂರ ಅರವತೈದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳು ಮಾತ್ರ) ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬೆಂಗಳೂರು ಇವರಿಗೆ ವೆಚ್ಚ ಮಾಡಲು ಅನುಮತಿ ನೀಡಲಾಗಿದೆ. ಇನ್ನುಳಿದ ಲೆಕ್ಕಶೀರ್ಷಿಕೆಗಳಡಿ ಶೇ . 75 ರಷ್ಟು ಅನುದಾನ ಖರ್ಚಾದ ನಂತರ 
ಪ್ರಸ್ತಾವನೆಯನ್ನು ಸಲ್ಲಿಸಿದಲ್ಲಿ 4ನೇ ಕಂತಿನ ಅನುದಾನ ಬಿಡುಗಡೆಗೆ ಪರಿಶೀಲಿಸಲಾಗುವುದು. ಸರ್ಕಾರದ ಆದೇಶ ಇಡಿ : 113 : ಯೋಯೋಕ 2010 , 
ಬೆಂಗಳೂರು, ದಿನಾಂಕ : 3 - 4- 2010 ರಲ್ಲಿನ ಷರತ್ತುಗಳು ಯಥಾವತ್ತಾಗಿ ಮುಂದುವರೆಯುತ್ತವೆ. 

ರೂ . ಲಕ್ಷಗಳಲ್ಲಿ 
ಯೋಜನೆ - ಲೆಕ್ಕ ಶೀರ್ಷಿಕೆ 

4ನೇ ತ್ರೈಮಾಸಿಕ 
ಸಂಖ್ಯೆ 

ಕಂತಾಗಿ ಬಿಡುಗಡೆ 
ಮಾಡಬೇಕಾದ 

ಅನುದಾನ 
Inspection (Primary ) 2202 -01 -104 - 0 -00 -059 
2202 -01- 800 -1- 35 

290.00 
2202-01 - 800-1 - 35 -422 

150.00 
2202 - 01 - 800 - 1- 35 -423 

90 . 00 
Activities to promote Universalisation of 

530.00 
Primary Education -Akshara Dasoha 
2202 -01 -800 -1 -44 -059 

1155 .90 
2202- 01 - 800-1 - 44 -422 
2202- 01 - 800-1 - 44 -423 

750.00 
Sarva Shiksha Abhiyana 

3250.24 
2202- 01 - 800-1 - 73 -133 

250. 00 
Pancha Soulabya (Infrastructure to Schools ) 
2202 -02 -001 -0 -05 

20. 00 
Commissioner for Public Instruction , Gulbarga 
2202- 02 - 001 - 0 - 06 

20.00 
Commissioner for Public Instruction , Dharwad 
2202 -02 -101 -0 -00 

30.00 
Inspection , Secondary 
2202 -02 -800 -1 -01 -422 

75. 00 
2202- 02 - 800-1 - 01 -423 

50.00 
Karnataka Secondary Education Examination Board 

125 .00 
2202-02- 800- 1 -10 

300 .00 
Improvement of Secondary School Construction 


30 .00 


2 


1344 .34 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೨, ೨೦೧೧ 


೧೪೬೫ 


10 


75.00 


2202 - 02 - 800 - 1 - 05 - 422 
Reimbursement of Non Government fees of 
SC /ST Students studying in Government High School 


450 . 00 


2202 - 02 -107 - 3 - 00 - 059 

100.00 
4202- 01 -202 - 1 - 04 -386 

350.00 
Sainik SchoolKoodige 
4202 - 01 - 202 -1 - 05 - 133 

500.00 
4202 - 01 - 202 -1 - 05 - 422 

150. 00 
4202 - 01- 202- 1 - 05- 423 

100. 00 
Infrastructure facilities for high schools 

750.00 
4202- 01 - 201 -1 - 03 -133 

850.00 
Cluster Complex in 39 Backward- Taluks 
4202- 01 - 201-1 - 04 -133 

150.00 
Compound walls and playground 
2202- 05-103- 0- 05-059 

35.00 
Scholarships & Seminars 

Total 

6865 .24 
8. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 139 ವೆಚ್ಚ - 8 /2011 , ದಿನಾಂಕ : 3 - 3 - 2011 ರನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಐ . ಎಫ್ . ಮಾಗಿ | 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 704 

ಶಿಕ್ಷಣ ಇಲಾಖೆ ( ಯೋಜನೆ). 

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ಮೆ || ಬಿ. ಎಂ . ಎಂ . ಇಸ್ಕಾಟ್ ಲಿ., ಇವರಿಗೆ ಸಂಬಂಧಿಸಿದಂತೆ ಸರ್ಕಾರಿ ಆದೇಶದ ಕಾಲಾವಧಿಯನ್ನು ವಿಸ್ತರಿಸುವ ಹಾಗೂ 

2006 - 11ರ ಕೈಗಾರಿಕಾ ನೀತಿಯ ಬದಲಿಗೆ 2009 - 14ರ ನೀತಿ ಅನ್ವಯಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸಿಐ 312 ಎಸ್ಪಿಐ 2008 , ಬೆಂಗಳೂರು, ದಿನಾಂಕ 21.10.2008. 

2, ಬಿ . ಎಂ . ಎಂ . ಇಸ್ಕಾಟ್ ಲಿ . ರವರ ಪತ್ರ ದಿನಾಂಕ 24 - 01 - 2011 . 
ಪ್ರಸ್ತಾವನೆ : 

ಮೆ || ಬಿ. ಎಂ . ಎಂ . ಇಸ್ಲಾಟ್ ಲಿ., ಅವರಿಗೆ ಮೇಲೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಡಾಣಾಪುರ, ನಾಗಲಾಪುರ, ಡಿ.ಎನ್ . ಕೆರೆ , ಬ್ಯಾಲಕುಂದಿ , 
ಗರಗ ಗ್ರಾಮಗಳು , ಮರಿಯಮ್ಮನಹಳ್ಳಿ ಹೋಬಳಿ, ಹೊಸಪೇಟ್ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ ಇಲ್ಲಿ “2 MTPA Integrated Steel plant and slag based 
cement unit with 300 MW Power Plant” ಸ್ಥಾಪಿಸಲು ಅನುಮೋದನೆ ನೀಡಲಾಗಿದೆ ಮತ್ತು 2006 - 11 ರ ಕೈಗಾರಿಕಾ ನೀತಿಯಲ್ಲಿ ಅರ್ಹ ರಿಯಾಯ್ತಿ 
ಮತ್ತು ಉತ್ತೇಜನಗಳನ್ನು ಪಡೆಯಲು ಅನುಮತಿ ನೀಡಿದೆ. 

ವಶ್ಯವಿರುವ ಒಟ್ಟು 3490.22 ಎಕರೆ ಜಮೀನನ್ನು ವಶಪಡಿಸಿಕೊಳ್ಳಲು ಕೆ. ಐ. ಎ . ಡಿ. ಬಿ. ಕ್ರಮ ವಹಿಸಿದ್ದು ಅಂತಿಮ 
ಅಧಿಸೂಚನೆ ಹೊರಡಿಸಬೇಕಾಗಿದೆ ಹಾಗೂ ರೂ .4200 ಕೋಟಿಗಳನ್ನು ಸಾಲವಾಗಿ ಪಡೆಯಲು ಸಂಸ್ಥೆಯು ಕ್ರಮ ವಹಿಸಿದೆ. 

ಈ ಯೋಜನೆಯ ಅನುಷ್ಠಾನವು ಪ್ರಗತಿಯಲ್ಲಿರುವುದರಿಂದ, ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 312 ಎಸ್ಪಿಐ 2008 ದಿನಾಂಕ 21- 10 - 2008ರ 
ಅವಧಿಯನ್ನು ಇನ್ನೂ ಎರಡು ವರ್ಷಗಳವರೆಗೆ ವಿಸ್ತರಿಸಲು ಸಂಸ್ಥೆಯವರು ಕೋರಿರುತ್ತಾರೆ ಹಾಗೂ ಮುಂದುವರೆದು, ಎಲ್ಲ ಬಂಡವಾಳ ಹೂಡಿಕೆಯು 
ದಿನಾಂಕ 1 - 04 - 2009ರ ನಂತರ ಆಗುತ್ತಿರುವುದರಿಂದ ಕೈಗಾರಿಕಾ ನೀತಿ 2009 -14ರ ಪ್ರಕಾರ ರಿಯಾಯ್ತಿ ಮತ್ತು ಉತ್ತೇಜನಗಳನ್ನು ಮಂಜೂರು 
ಮಾಡುವಂತೆ ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿದೆ ಹಾಗೂ ವಿನಂತಿಯನ್ನು ಪುರಸ್ಕರಿಸಬಹುದಾಗಿದೆ ಎಂದು ಕಂಡುಬಂದಿರುತ್ತದೆ. ಆದುದರಿಂದ ಈ 
ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಐ 27 ಎಸ್ ಪಿಐ 2011 , ಬೆಂಗಳೂರು, ದಿನಾಂಕ 24- 02 - 2011 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ, ಮೆ | ಬಿ. ಎಂ . ಎಂ . ಇಸ್ಕಾಟ್ ಲಿ., ರವರಿಗೆ ಡಾಣಾಪುರ, ನಾಗಲಾಪುರ , ಡಿ.ಎನ್. ಕೆರೆ, 
ಬ್ಯಾಲಕುಂದಿ, ಗರಗ ಗ್ರಾಮಗಳು , ಮರಿಯಮ್ಮನಹಳ್ಳಿ ಹೋಬಳಿ , ಹೊಸಪೇಟೆ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ ಇಲ್ಲಿ “2 MTPA Integrated Steel plant and 
slag based cement unit with 300 MW Power Plant” ಸ್ಥಾಪಿಸಲು ಅನುಮತಿ ಹೊರಡಿಸಿದ ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 312 ಎಸ್ಪಿಐ 2008 
ದಿನಾಂಕ 21 - 10 - 2008ರ ಅವಧಿಯನ್ನು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಎರಡು ವರ್ಷಗಳವರೆಗೆ ವಿಸ್ತರಿಸಲಾಗಿದೆ ಹಾಗೂ ಯೋಜನೆಯಲ್ಲಿ 


05 ) . 


" 


082 


BOTE37 ODRE, 70dowo, we 09 , 9000 


2007 - 0 


WOWJD Jonas GJDOG 1–04 –20090 3030 6703003)Joou os aiscx38 2006 - 110 ,7005 Dego wdor 2009 –140 
ಕೈಗಾರಿಕಾ ನೀತಿಯಡಿ ಲಭ್ಯವಿರುವ ಅರ್ಹ ರಿಯಾಯ್ತಿ ಮತ್ತು ಉತ್ತೇಜನಗಳನ್ನು ಪಡೆದುಕೊಳ್ಳಲು ಅನುಮತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

w . . Sedad aeggo , 
2 .490°. 730 

2000 QUDO (30097 toey ), 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


COMMERCE AND INDUSTRIES SECRETARIAT 
Sub : Transfer of approval sanctioned to M /s.Geneva Industries Ltd ., to establish a “ 2x250 MW Gas Based Power 

Plant" in Mundaragi Taluk , Gadag District – to M /S . GIL Mundargi Gas Power Project (p ) Ltd ., - reg . 
Ref : 1. Govt. Order No. CI 304 SPI 2010 , dated 13- 07 -2010 . 

2 . Proceedings of the 24th State High Level Clearance Committee (SHLCC ) Meeting held on 24 -01 -2011. 
Preamble : 

M /s . Geneva Industries Ltd ., has been accorded approval to establish a “ 2x250 MW Gas Based Power Plant” in Mundaragi 
Taluk , Gadag District, with an investment of Rs. 1175 crores , generating employment to about 200 persons. 

Now , they have proposed to transfer approval to a special purpose vehicle i.e., M /s. GIL MundaragiGas Power Plant Project 
(P ) Ltd., with the same promoters to implement the Gas Power Plant, project. 

In the 24th State High Level Clearance Committee (SHLCC ) Meeting held on 24 -01 -2011, the proposal of the Company was 
discussed and approved. 

Government has examined the recommendations made by the State High Level Clearance Committee in the 24th Meeting held 
on 24 -01- 2011 , in all aspects. 
Hence the following Order. 

GOVERNMENT ORDER NO . : CI 304 SPI 2010 , BANGALORE , DATED : 04 -03- 2011 
Government is pleased to transfer the approval given to M /s. Geneva Industries Ltd ., vide G . O . read at (1) above to M /s . GIL 
Mundaragi Gas Power Plant Project (P ) Ltd ., to implement the " 2x250 MW Gas Based Power Plant". 

Other terms and conditions remain the same as in the G .O . read at ( 1) above . 


By Order and in the name of the Governor of Karnataka 

A . V . SRINIVASA DIKSHIT 

Desk Officer (Technical Cell) 
Commerce & Industries Department 


P . R . 731 


COMMERCE AND INDUSTRIES SECRETARIAT 


Sub : Approval to the Project Proposal of M /s. Bhoruka Power Corporation Ltd ., to establish a “ 300 MW Gas based 

Power Plant” in Belgaum District – request for change of name - reg . 
Read : 1. Govt. Order No. Cl 295 SPI 2010, dated 14-07-2010 . 

2 . Proceedings of the 24th State High Level Clearance Committee (SHLCC ) Meeting held on 24 -01- 2011 . 
Preamble : 

M /s . Bhoruka Power Corporation Ltd ., has been accorded approval to establish a “ 300 MW Gas based Power Plant” at 
Bandawad & Katakabhavi in Raibhag taluk , and Kubbur Village in ChikkodiTaluk , Belgaum District, with an investment of Rs. 1350 
crores, generating employment to about 148 persons. Now , they have proposed to implement the project in the name of M /s. Bhoruka 
Energy Ltd . 

In the 24th State High Level Clearance Committee ( SHLCC ) Meeting held on 24 -01 -2011, the proposal of the Company was 
discussed and approved . 

Government has examined the recommendations made by the State High Level Clearance Committee in all aspects. 
Hence the following Order. 

GOVERNMENT ORDER NO . : CI 295 SPI 2010 , BANGALORE, DATED : 04 -03- 2011 
Government is pleased to transfer the approval given to the project proposal of M /s. Bhoruka Power Corporation Ltd ., vide 
G .O . read at (1 ) above to M /s . Bhoruka Energy Ltd ., for establishment of 300 MW Gas Based Power Plant. 

Other terms and conditions remain the same as in the G . O . read at (1 ) above. 


By Order and in the name of the Governor of Karnataka 

A . V. SRINIVASA DIKSHIT 

Desk Officer (Technical Cell) 
Commerce & Industries Department 


P . R . 732 


21- 0 


FOT & T DOWIE, Todowo, we 09, 9000 


O9 : 2 


COMMERCE AND INDUSTRIES SECRETARIAT 
Sub : Approval for acquisition and allotment of 23. 18 acres of land to M /s. Hanuman Infra Energy Pvt Ltd. - 

Establishment of “70 MW ThermalGroup Captive Power Plant". 
Read : 1. Govt. Order No. Cl 148 SPI 2010 , dated 27 -04 - 2010 . 

2 . Proceedings of the 24th State High Level Clearance Committee (SHLCC ) Meeting held on 24 -01- 2011 . 
Preamble : 

M /s . Hanuman Infra Energy Pvt Ltd . Has proposed to establish a “70 MW Thermal Group Captive Power Plant" at 
Ayyanahalli Village , Mariyammanahalli Hobli, Hospet Taluk , Bellary District, with an investment of Rs. 345 crores, generating 
employment to about 245 persons. In the 21st State High Level Clearance Committee ( SHLCC ) Meeting, the proposal was discussed 
and approved . Accordingly, Govt. Order read at ( 1) above is issued . 

Now , M /s . Hanuman Infra Energy Pvt Ltd .,have represented to the Government that 23 .18 acres of remaining land out of 50 
acres ofland permitted to them for purchase U /s 109 KLR Act be acquired and allotted by KIADB as SUC . 

In the 24th State High Level Clearance Committee ( SHLCC ) Meeting held on 24 -01- 2011 , the proposal of the Company was 
discussed and approved. 

Government has examined the recommendations made by the State High Level Clearance Committee in the 24th Meeting held 
on 24 -01- 2011 , in all aspects. 
Hence the following Order. 

GOVERNMENT ORDER NO . : CI 148 SPI 2010, BANGALORE, DATED : 04 -03- 2011 
Government is pleased to accord approval for acquisition and allotment of 23 . 18 acres of land to M / s . Hanuman Infra Energy 
Pvt Ltd ., by KIADB as SUC with the consent of land owners out of 50 acres of land already permitted to be purchased U /s 109 of KLR 
Act for establishment of “ 70 MW ThermalGroup Captive Power Plant" at Ayyanahalli Village , Mariyammanahalli Hobli , Hospet Taluk , 
Bellary District. 

The terms and conditions mentioned in G .O . read at (1 ) above remain the same. 


By Order and in the name of the Governor of Karnataka 

A . V . SRINIVASA DIKSHIT 

Desk Officer (Technical Cell) 
P . R . 733 

Commerce & Industries Department 
COMMERCE AND INDUSTRIES SECRETARIAT 
Sub : Approval to the proposal of M /s Zuari Fertilizers & Chemicals Ltd ., for change of location and allotment of 

additional land for establishment of “11.55 lakh TPA Urea Plant" 
Read : 1 . Govt. Order No. Cl 27 SPI 2010 , dated 23 -02- 2010 . 

2 . Corrigendum dated 14 -06 - 2010 . 

3. Proceedings of the 24th State High Level Clearance Committee (SHLCC ) Meeting held on 24 -01 -2011. 
Preamble : 

M /s . Zuari Fertilizers & Chemicals Ltd . has proposted to establish a “ 11.55 in MTPA Urea Plant" at Masthihole Village of 
Hukkeri Taluk , Belgaum District with an investment of Rs. 4565 crores , generating employment to about 1560 persons. The proposal 
was discussed and approved in the 20th State High Level Clearance Committee (SHLCC ) Meeting held on 5 -01- 2010 . Accordingly , 
Govt. Order read at (1 ) above is issued . 

Subsequently , as per the decision of the 22nd SHLCC meeting held on 24 -05 - 2010 , the location of the plant was changed to 
Biranahalli Village of Hukkeri Taluk , Belgaum District and the production capacity as 11.55 lakh TPA. 

Further , M /s . Zuari Fertilizers & Chemicals Ltd . has represented to the Government for change of location to Masthihole & 
Benakholi Villages of Hukkeri Taluk , Belgaum District with a request for allotment of additional 200 acres of land in Kalkhambi Village 
of Belgaum District. 

In the 24th State High Level Clearance Committee (SHLCC ) Meeting held on 24 -01-2011 , the proposal of the Company was 
discussed and approved . 

Government has examined the recommendations made by the State High Level Clearance Committee in the 24th Meeting held 
on 24 -01-2011 , in all aspects . 
Hence the following Order. 

GOVERNMENT ORDER NO . : Cl 27 SPI 2010 , BANGALORE , DATED : 04 -03 - 2011 
Government is pleased to accord approval for change of location from Biranahalli Village to Masthihole & Benakholi Villages 
of Hukkeri Taluk , Belgaum District with acquisition and allotment of additional 200 acres of land by KIADB in Kalkhambi Village of 
Belgaum District for establishment of 11.55 lakh TPA Urea Plant by M /s . Zuari Fertilizers & Chemicals Ltd ., approved vide G .O . s read 
above at ( 1) & (2) above . 
The terms and conditions mentioned in G .O . read at (1 ) above remain the same. 

By Order and in the name of the Governor ofKarnataka 

A . V . SRINIVASA DIKSHIT 

Desk Officer (Technical Cell ) 
P . R . 734 

Commerce & Industries Department 


08£OS 


FIDEEZE JOZE, no died, he 09 , 9000 


231 - O . 


COMMERCE AND INDUSTRIES SECRETARIAT 
Sub : Approval for change of location and acquisition of land through KIADB for the expansion project of M /s . Nirani 

Cements Pvt. Ltd . 
Read : 1. Govt. Order No. Ci 330 SPI 2008 , dated 5 -11 -2008 . 

2. Govt. Order No. Cl 12 SPI 2008 , dated 10 -02 -2009. 

3. Proceedings of the 24th State High Level Clearance Committee (SHLCC ) Meeting held on 24 -01- 2011. 
Preamble : 

Government has approved the expansion programme of M /s . Nirani Cements Pvt. Ltd ., to increase the capacity of the plant 
from 1 .00 MMTPA to 2 . 00 MMTPA with an investment of Rs. 960 crores in 200 acres of land in its 16th SHLCC Meeting held on 19 - 11 
2008 to be acquired by KIADB at various Sy.Nos. of Ningapur Village , Mudhol Taluk through consent acquisition . Accordingly , 
Government Order read above at (2 ) was issued. 

M /s . Nirani Cements Pvt. Ltd ., has now submitted a request to the State High Level Clearance Committee for deleting the 
consent acquisition clause and to increase the land to be acquired . 

250 acres with change in location of the project as Lokapur and Jalikatti villages of Mudhol Taluk , Bagalkot District. 

In the 24th State High Level Clearance Committee (SHLCC ) Meeting held on 24 -01 - 2011, the proposal of the Company was 
discussed and approved. 

Governmenthas examined the recommendations made by the State High Level Clearance Committee in the 24th Meeting held 
on 24-01-2011, in all aspects . 
Hence the following Order. 

GOVERNMENT ORDER NO . : CI 12 SPI 2008, BANGALORE , DATED : 01-03- 2011 
Government is pleased to accord approval to the change of location for the expansion proposal of M /s . Nirani Cements Pvt. 
Ltd ., from Ningapura Village to Lokapur and Jalikatti Villages of Mudhol Taluk , Bagalkot District. Further, approval is also accorded for 
acquisition and allotment of 250 acres of land by KIADB at Sy. Nos. 58 to 64 in Lokapura village and Sy . No. 1 to 5 , 21 to 31 , 69, 70 & 
77 to 84 at Jalikatti Village of Mudhol Taluk , Bagalkot District as SUC . 

The other terms and conditions of the Govt. Order read at (2) remain the same. 


By Order and in the name of the Governor of Karnataka 

A . V . SRINIVASA DIKSHIT 

Desk Officer (Technical Cell) 
Commerce & Industries Department 


P . R . 735 


COMMERCE AND INDUSTRIES SECRETARIAT 
Sub : Transfer of approval granted to M /S MRN Sugars & Power Ltd ., to M /s Vijaya Shree Sugars & Power Ltd . 
Ref : 1. Govt. Order No. CI 45 SPI 2010, dated 10 -02-2010 . 

2 . Proceedings of the 24th State High Level Clearance Committee (SHLCC ) Meeting held on 24 -01- 2011. 
Preamble : 

Governmenthas approved the proposal M /S MRN Sugars & Power Ltd., for establishment of 5000 TCD Sugar Plant with 30 
MW Co -generation and 120 KLPD Distillery in Shegunasi Village , Bijapur Taluk & District with an investment of Rs. 300 crores in the 
20th State High Level Clearance Committee meeting held on 05 -01 -2010 . Accordingly , Govt. Order read above at (1) is issued . 

M /S MRN Sugars & Power Ltd ., has now requested for transfer of the approval to M /s Vijaya Shree Sugars & Power Ltd ., on 
technical grounds . 

In the 24th State High Level Clearance Committee ( SHLCC ) Meeting held on 24 -01 -2011, the proposal of the Company was 
discussed and approved. 

Government has examined the recommendations made by the State High Level Clearance Committee in the 24th Meeting held 
on 24 -01 -2011, in all aspects. 
Hence the following Order. 

GOVERNMENT ORDER NO . : CI 45 SPI 2010 , BANGALORE, DATED : 01-03- 2011 
Government is pleased to transfer the approval given to M /S MRN Sugars & Power Ltd ., to M /S Vijaya Shree Sugars & 
Power Ltd ., for establishment of 5000 TCD Sugar Plant with 30 MW Co - generation and 120 KLPD Distillery in Shegunasi Village , 
Bijapur Taluk & District. 

The other terms and conditions of the Govt. Order read above at ( 1) remain the same. 


By Order and in the name of the Governor of Karnataka 

A . V . SRINIVASA DIKSHIT 

Desk Officer (Technical Cell) 
Commerce & Industries Department 


P . R . 736 


21- 0 


FDOT : 37 DORE, TOODOO , we 09, 9000 


OYS 


COMMERCE AND INDUSTRIES SECRETARIAT 
Sub : Approval to the Project Proposal of M /s. Brigade Estates & Projects (P ) Ltd., to establish an " IT /ITES SEZ 

with an independent township " at KIADB Industrial Area , Devanahalli Taluk , Bangalore Rural District. 

Read : Proceedings of the 24th State High Level Clearance Committee (SHLCC) Meeting held on 24 -01-2011. 
Preamble : 

M /s . Brigade Estates & Projects (P ) Ltd ., proposes to establish an “ IT /ITES SEZ with an Independent Township ” at KIADB 
Industrial Area , Devanahalli Taluk , Bangalore Rural District, with an investment of Rs. 1233. 36 Crores , generating employment to 
about 26000 persons. 

In the 24th State High Level Clearance Committee (SHLCC ) Meeting held on 24 -01-2011, the proposal of the Company was 
discussed and approved. 

Government has examined the recommendations made by the State High Level Clearance Committee in the 24th Meeting 
held on 24 -01- 2011, in all aspects. 
Hence the following Order . 

Government Order No.: CI 41 SPI 2010 , Bangalore , Dated : 23 -02- 2011 
Government is pleased to accord in principle approval to the Project proposal of M /s. Brigade Estates & Projects (P ) Ltd ., to 
establish an “ IT/ITES SEZ with an Independent Township " at KIADB Industrial Area , Devanahalli Taluk , Bangalore Rural District , with 
an investment of Rs . 1233 .36 Crores , generating employment to about 26000 persons and extend the following infrastructure facilities, 
incentives and concessions. 
Infrastructure Facilities : 
1. Land : 

25 acres of KIADB land at Devanahalli Industrial Park , Devanahalli Taluk , Bangalore Rural District. 
2 . Water : 

500 KLPD to be supplied by BWSSB . 
3 . Power : 

30000 KVA to be serviced by BESCOM . 
4 . Incentives & As per applicable SEZ Policy of the State 

Concessions 
General Terms and Conditions: 
1 ) Environment: The promoters to obtain CFE and CFO from KSPCB and environmental clearance from MOEF, GOI. 
2) Employment: The company shall prepare a plan for development of Human Resources required for the project, train local people 

and provide employment to these trained local youth and comply with the provisions of industrial Policy of Govt. of Karnataka . A 
copy of Human Resources Development plan shall be sent to the Commissioner for I.D . & Director of Industries and Commerce for 

monitoring. 
3) Vendor Development: Wherever there is scope for vendor development for the project, the company shall prepare a vendor 

development plan , develop local vendors and procure the required inputs, components and sub assemblies from these local 
vendor units . A copy of the vendor development plan shall be sent to the commissioner for I. D . & Director of Industries and 

Commerce for monitoring. 
4 ) Social Infrastructure Development: The company is advised to take up social infrastructure development projects in the vicinity 

of the proposed location of the unit. A copy of such projects shall be sent to the Commissioner for I.D . & Director of Industries and 

Commerce for monitoring . 
5 ) Others : 
a ) The project proponents shall adopt rainwater harvesting, waste water recycling and water conservation techniques. Zero 

discharge facility should be adopted wherever applicable. 
b ) The promoters shall take all statutory and other necessary clearances from the competent authorities including GOI and shall 

submitmilestones/progress in implementation of the project regularly , which will be monitored by the Department. 
This approval is valid for a period of three years from the date of allotment of land by KIADB . 


By Order and in the name of the Governor ofKarnataka 

A . V . Srinivasa Dikshit 
Desk Officer (Technical Cell) 
Commerce & Industries Department 


PR No . 694 


COMMERCE AND INDUSTRIES SECRETARIAT 
Sub : Approval to the Project Proposal of M /s . TATA Housing Development Company Ltd ., to establish a 

“ Residential Township ( Residential Development/ Apartments/Convenience Retail)" at Hardware Park , 

Devanahalli Taluk , Bangalore Rural District. 

Read : Proceedings of the 24th State High Level Clearance Committee (SHLCC ) Meeting held on 24 -01- 2011. 
Preamble : 

M /S. TATA Housing Development Company Ltd ., proposes to establish a "Residential Township (Residential 
Development/Apartments/Convenience Retail)" at Hardware Park , Devanahalli Taluk , Bangalore Rural District, with an investment of 
Rs. 833 Crores , generating employment to about 2655 persons. 


0820 


FOTE37 ODJE, A OBRO, we 09 , 9000 


200 - 0 


In the 24th State High Level Clearance Committee (SHLCC) Meeting held on 24 -01- 2011, the proposal of the Company was 
discussed and approved. 

Government has examined the recommendations made by the State High Level Clearance Committee in the 24th Meeting 
held on 24 -01- 2011 , in all aspects. 
Hence the following Order. 

Government Order No.: CI 89 SPI 2011, Bangalore , Dated : 25 -02 -2011 
Government is pleased to accord in principle approval to the Project proposal of M /s . TATA Housing Development Company 
Ltd ., to establish a “Residential Township (Residential Development/Apartments/Convenience Retail)” Hardware Park , Devanahalli 
Taluk , Bangalore Rural District, with an investment of Rs. 833 Crores, generating employment to about 2655 persons and extend the 
following infrastructure facilities , incentives and concessions . 
Infrastructure Facilities: 
1 . Land : 

25 acres to be allotted by KIADB at Hardware Park , Devanahalli Taluk, Bangalore Rural District. 
2 . Water : 

2912 KLPD to be supplied by KIADB . 
3 . Power : 

24000 KVA to be serviced by BESCOM . 
4 . Incentives & Not applicable . 

Concessions 
General Terms and Conditions: 
1 . Environment: The promoters to obtain CFE and CFO from KSPCB. 
2 . Employment: The company shall prepare a plan for development of Human Resources required for the project, train local people 

and provide employment to these trained local youth and comply with the provisions of industrial Policy of Govt. of Karnataka. A 
copy of Human Resources Development plan shall be sent to the Commissioner for I.D . & Director of Industries and Commerce for 

monitoring. 
3 . Vendor Development: Wherever there is scope for vendor development for the project, the company shall prepare a vendor 

development plan , develop local vendors and procure the required inputs , components and sub assemblies from these local 
vendor units. A copy of the vendor development plan shall be sent to the commissioner for I.D . & Director of Industries and 

Commerce for monitoring . 
4 . Social Infrastructure Development: The company is advised to take up social infrastructure development projects in the vicinity 

of the proposed location of the unit. A copy of such projects shall be sent to the Commissioner for I.D . & Director of Industries and 

Commerce for monitoring . 
5 . Others : 

a ) The project proponents shall adopt rainwater harvesting , waste water recycling and water conservation techniques. 

Zero discharge facility should be adopted wherever applicable. 
b ) The promoters shall take all statutory and other necessary clearances from the competent authorities including GOI 

and shall submit milestones/progress in implementation of the project regularly , which will be monitored by the 

Department. 
This approval is valid for a period of two years from the date of issue. 

By Order and in the name of the Governor of Karnataka 

A .V . Srinivasa Dikshit 
PR No. 695 

Desk Officer (Technical Cell) 

Commerce & Industries Department 
COMMERCE AND INDUSTRIES SECRETARIAT 
Sub : Approval to the Project Proposal of M /s . Powerica Limited ., to establish a unit to manufacture DG Sets 

and Accessories at Dobbaspet Industrial Area , Nelamangala Taluk , Bangalore Rural District. 

Read : Proceedings of the 24th State High Level Clearance Committee (SHLCC ) Meeting held on 24 -01- 2011 . 
Preamble : 

M /s . Powerica Limited ., has proposed to establish a unit to manufacture DG Sets and Accessories at Dobbaspet Industrial 
Area , Nelamangala Taluk , Bangalore Rural District, with an investment of Rs. 170 Crores, generating employment to about 765 
persons. 

In the 24th State High Level Clearance Committee (SHLCC ) Meeting held on 24 -01-2011, the proposal of the Company was 
discussed and approved . 

Government has examined the recommendations made by the State High Level Clearance Committee in the 24th Meeting 
held on 24 -01 -2011, in all aspects . 
Hence the following Order. 

Government Order No.: CI 88 SPI 2011, Bangalore, Dated : 26 -02 -2011 
Government is pleased to accord in principle approval to the Project proposal of M /s. Powerica Limited., to establish a unit to 
manufacture DG Sets and Accessories at Dobbaspet Industrial Area , Nelamangala Taluk , Bangalore Rural District, with an 


230 - O 


BDF337 ODR3,Two, je 09 , 9000 


0820 


invedstment of Rs. 170 Crores, generating employment to about 765 persons and extend the following infrastructure facilities , 
incentives and concessions. 
Infrastructure Facilities : 
1 . Land : 

20 acres to be allotted by KIADB in Dobbaspet Industrial Area, Phase-4 , Bangalore 

Rural District being acquired by KIADB . 
2 . Water: 

300 KLPD to be supplied by KIADB. 
3 . Power : 

11000 KVA to be serviced by BESCOM . 
4 . Incentives & As per applicable Industrial Policy of the State 

Concessions 
General Terms and Conditions : 
1. Environment: The promoters to obtain CFE and CFO from KSPCB. 
2 . Employment: The company shall prepare a plan for development of Human Resources required for the project, train local people 

and provide employment to these trained local youth and comply with the provisions of industrial Policy of Govt. of Karnataka . A 
copy of Human Resources Development plan shallbe sent to the Commissioner for I. D . & Director of Industries and Commerce for 

monitoring. 
3. Vendor Development: Where ever there is scope for vendor development for the project, the company shall prepare a vendor 

development plan , develop local vendors and procure the required inputs, components and sub assemblies from these local 
vendor units. A copy of the vendor development plan shall be sent to the commissioner for I.D . & Director of Industries and 

Commerce for monitoring . 
4 . Social Infrastructure Development: The company is advised to take up social infrastructure development projects in the vicinity 

of the proposed location of the unit. A copy of such projects shall be sent to the Commissioner for I. D . & Director of Industries and 

Commerce for monitoring. 
5 . Others: 
a ) The project proponents shall adopt rainwater harvesting , waste water recycling and water conservation techniques . Zero 

discharge facility should be adopted wherever applicable . 
b ) The promoters shall take all statutory and other necessary clearances from the competent authorities including Gol and 

shall submit milestones/progress in implementation of the project regularly ,which will be monitored by the Department. 
This approval is valid for a period of two years from the date of of issue. 

By Order and in the name of the Governor of Karnataka 

A . V . Srinivasa Dikshit 
PR No. 696 

Desk Officer (Technical Cell ) 

Commerce & Industries Department 
COMMERCE AND INDUSTRIES SECRETARIAT 
Sub : Approval to the Project Proposal of M /s . Bangalore International Airport Ltd ., to establish “ Connectivity 

from Airport to KIADB Aerospace SEZ / Industrial Area and Cargo Facilities ” adjacent to south east 

boundary of Bangalore International Airport Limited . 

Read : Proceedings of the 24th State High Level Clearance Committee (SHLCC ) Meeting held on 24 -01 -2011. 
Preamble : 

M /s . Bangalore International Airport Ltd ., has proposed to establish "Connectivity from Airport to KIADB Aerospace 
SEZ /Industrial Area and Cargo Facilities” adjacent to south east boundary of Bangalore International Airport Limited, with an 
investment of Rs . 498 Crores , generating employment to about 4500 persons . 

In the 24th State High Level Clearance Committee (SHLCC) Meeting held on 24 -01- 2011, the proposal of the Company was 
discussed and approved . 

Government has examined the recommendations made by the State High Level Clearance Committee in the 24th Meeting 
held on 24 -01-2011, in all aspects . 
Hence the following order. 

Government Order No .: CI 86 SPI 2011, Bangalore, Dated : 26 -02 - 2011 
Government is pleased to accord in principle approval to the Project proposal of M /s. Bangalore International Airport Ltd ., to 
establish “ Connectivity from Airport to KIADB Aerospace SEZ /Industrial Area and Cargo Facilities " adjacent to south east boundary of 
Bangalore International Airport Limited , with an investment of Rs . 498 Crores , generating employment to about 4500 persons and 
extend the following infrastructure facilities , incentives and concessions. 
Infrastructure Facilities : 
1. Land : 

60 acres to be allotted by KIADB in Aerospace Park at Devanahalli Taluk , Bangalore Rural District subject to 
availability . The project proponents to obtain consent of theland owners for construction of road within the 

village limits of Baladammana Halli Kavadasarahalli, Dummalur, Bangalore. 
2 . Water : 

20,000 KLPD to be supplied by BWSSB /KIADB. 


0829 


FOTE37 ODJE, 70dowo, we 09 , 9000 


231 - 0 


3 . Power : 

11000 KVA to be serviced by BESCOM . 
4 . Incentives & As per applicable Industrial Policy of the State 

Concessions 
General Terms and Conditions : 
1. Environment: The promoters to obtain CFE and CFO from KSPCB. 
2. Employment: The company shall prepare a plan for development of Human Resources required for the project , train localpeople 

and provide employment to these trained local youth and comply with the provisions of industrial Policy of Govt. of Karnataka. A 
copy of Human Resources Development plan shall be sent to the Commissioner for I.D . & Director of Industries and Commerce for 
monitoring. 
Vendor Development: Whereever there is scope for vendor development for the project, the company shall prepare a vendor 
development plan , develop local vendors and procure the required inputs , components and sub assemblies from these local 
vendor units. A copy of the vendor development plan shall be sent to the commissioner for I.D . & Director of Industries and 

Commerce for monitoring . 
4 . Social Infrastructure Development: The company is advised to take up social infrastructure development projects in the vicinity 

of the proposed location of the unit . A copy of such projects shall be sent to the Commissioner for I. D . & Director of Industries and 

Commerce for monitoring. 
5 . Others : 
a ) The project proponents shall adopt rainwater harvesting , waste water recycling and water conservation techniques. Zero 

discharge facility should be adopted wherever applicable . 
a ) The promoters shall take all statutory and other necessary clearances from the competent authorities including GOI and shall 

submitmilestones/ progress in implementation of the project regularly, which will be monitored by the Department. 
This approval is valid for a period of two years from the date of issue. 

By Order and in the name of the Governor of Karnataka 

A . V . Srinivasa Dikshit 
PR No. 697 

Desk Officer (Technical Cell) 
Commerce & Industries Department 


WATER RESOURCES SECRETARIAT 
Sub : According Administrative Approval to the Minor Irrigation Projects under Accelerated Irrigation 

Benefit Programme- Regarding . 
Read : Letter No. CEMI(S )/TA -2/AE - 2/AIBP/ 2011/ 1089, dated : 25 -02- 2011, from the Chief Engineer, Minor 

Irrigation South Zone, Bangalore . 
Preamble : 

As per the modified guidelines issued by the Government of India , Minor Irrigation schemes with potential of more than 50 
hectares which serve tribal areas and drought prone areas in the non -special category States are eligible for inclusion under 
Accelerated Irrigation benefit , Programme (AIBP ) effective from December 2006 . Karnataka State is classified as one of the non 
special category states. 81 taluks in the State are approved under Drought prone Area Programme (DPAP ). Minor Irrigation schemes 
with potential more than 50 hectares and cost not exceeding Rs . 2.00 lakhs per Ha in these 81 taluks are eligible for inclusion under 
Accelerated Irrigation Benefit Programme (AIBP ). Central Assistance will be in the form of Central Grant at 90 % of the balance 
estimated cost of the project worked out after excluding the previous expenditure and considering the cost of the schemes up to Rs . 
1.5 lakh per Ha . the remaining cost of the project will have to be borne by the State as State s share . 

Government of Karnataka has identified new Minor Irrigation Schemes in these taluks for seeking Government of India 
approval under AIBP . Finance Department, Government of Karnataka has also approved the proposal of the Water Resources 
Department (Minor Irrigation ) for according approval to such schemes. The Chief Engineer, Minor Irrigation South Zone in the letter 
read above has requested for according administrative approval to the estimates of the works proposed under AIBP . Accordingly the 
following scheme in DPAP taluk is being considered for according administrative approval. This proposal has been cleared by the 
technical committee in its meeting held on 21 -02- 2011. 
Head of Account : 4702-00 - 101 -1 - 10 - 139 AIBP Major Works 

Amount Rs. In lakhs 

Potential 
Estimated 

Cost per 
Name of the Scheme 

District Taluk 

Planned 
Cost 

Ha . 

In Ha . 
| Construction of Benur channel 

Chickmagalur Kadur 

130 . 00 70 . 00 

1 . 86 
Construction of checkdam near Mysore Hunsur 

290 .00 160 .00 

1 .80 
Ayarahalli to feed Ayarahalli LIS 

420 . 00 


21- 0 


FOT & T DOWIE, Todowao , we 09, 9000 


0823 


Government Order No .: SANEEYEE 12 MASAVI (Tech ) 2011 (9 ) Bangalore , Dated : 05 -03 -2011 

In view of the, above the Administrative approval is hereby accorded for taking up the above work with an estimated cost 
totaling to Rs. 420 . 00 lakhs (Rupees four hundred and twenty lakhs only ) subject to the following conditions. 

1. Implementation of these projects should be taken up only after receipt ofnecessary approval from the GOI. 

The Projects are to be completed with in a period of 2 years after receipt of approval of Government of India to these 
schemes . 
The funding of the scheme is in the ratio of 90 : 10 between the Central Govt . and State Govt. 
The Central share is in the form of grant to the State . 
The projects will be implemented by the Water Resources Department (Minor Irrigation ) as per the KTPP act. 
The implementation of the project shall adhere to the terms and conditions of the guidelines issued by the GOI. 
The implementation of the project shall be as per the required technical specifications and financial specifications as 
per the approved DPRs. 
Water users association shall be formed for post construction maintenance and the scheme shall be handed over to 

the same after its construction for the O & M . 
This order is issued with the concurrence of Finance Department in their note No. PWD-890 -FC1/2009 dated 09- 12-2009. 


notwon00 


By Order and in the name of the Governor of Karnataka 

Rudramurthy 
Ex officio Under Secretary to Government 
Water Resources Department (Minor Irrigation ) 


PR No. 418 


WATER RESOURCES SECRETARIAT 
Sub : According Administrative Approval to the Minor Irrigation Projects under Accelerated Irrigation Benefit 

Programme-Regarding. 
Read: Letter No. CEMI(S)/TA-2/AE-2/AIBP/2011/ 1089, dated: 25 -02-2011 , from the Chief Engineer , Minor 

Irrigation South Zone, Bangalore. 
Preamble : 

As per the modified guidelines issued by the Government of India , Minor Irrigation schemes with potential ofmore than 50 
hectares which serve tribal areas and drought prone areas in the non -special category states are eligible for inclusion under 
Accelerated Irrigation Programme (AIBP) effective from December 2006 . Karnataka State is classified as one of the non -special 
category States. 81 taluks in the State are approved under Drought Prone Area Programme (DPAP ). Minor Irrigation schemes with 
potential more than 50 hectares and cost not exceeding Rs . 2 .00 lakhs per Ha in these 81 taluks are eligible for inclusion under 
Accelerated Irrigation Benefit Programme (AIBP ). Central Assistance will be in the form of Central Grant at 90 % of the balance 
estimated cost of the project worked out after excluding the previous expenditure and considering the cost of the schemes up to Rs . 
1.5 lakh per Ha. The remaining cost of the project will have to be borne by the State as state s share . 

Government of Karnataka has identified new Minor Irrigation Schemes in these taluks for seeking Government of India 
approval under AIBP. Finance Department, Government of Karnataka has also approved the proposal of the Water Resources 
Department (Minor Irrigation ) for according approval to such schemes. The Chief Engineer, Minor Irrigation South Zone in the letter 
read above has requested for according administrative approval to the estimates of the works proposed under AIBP . Accordingly the 
following scheme in DPAP taluk is being considered for according administrative approval. This proposal has been cleared by the 
technical committee in its meeting held on 21-02 -2011. 
Head of Account : 4702 -00 - 101- 1- 10 - 139 AIBP Major Works 

Amount Rs. In lakhs 

Potential 
Estimated 

Cost per 
Name of the Scheme 

District Taluk 

Planned 
Cost 

На. 

In Ha . 
Construction of check dam across Chickmagalur Kadur 

83 .00 80 .00 

1. 04 
Bagadehalla near Bagadehalli 
Construction of Kadurahalli feeder Chickmagalur Kadru 

65 .00 70 . 00 

0 . 93 
channel 
Construction Channenahalli Anecut Chickmagalur Kadur 200.00 105.00 

1 . 90 
Channel 
Construction of Percolation tank near Chickmagalur Kadur 

70. 00 55 .00 

1. 27 


Bukkasagara village 


Total 


418 . 00 


0828 


BIOTE37 ODJE, 70dowo, we 09 , 9000 


231 - 


Foio 


Government Order No .: SANEEYEE 12 MASAVI (Tech ) 2011 (10 ) Bangalore , Dated : 05 -03- 2011 

In view of the above the Administrative approval is hereby accorded for taking up the above work with an estimated cost 
totaling to Rs. 418 .00 lakhs (Rupees four hundred and eighteen lakhs only) subject to the following conditions. 

Implementation of these projects should be taken up only after receipt of necessary approval from the GOI. 
The Projects are to be completed with in a period of 2 years after receipt of approval of Government of India to these 
schemes. 
The funding of the schemeis in the ratio of 90 :10 between the CentralGovt. and State Govt. 
The Central share is in the form of grant to the state . 

The projects will be implemented by the Water Resources Department (Minor Irrigation ) as per the KTPP act. 
6 . The implementation of the project shall adhere to the terms and conditions of the guidelines issued by the GOI. 

The implementation of the project shall be as per the required technical specifications and financial specifications as 
per the approved DPRs. 
Water users association shall be formed for post construction maintenance and the scheme shall be handed over to 

the same after its construction for the O & M . 
This order is issued with the concurrence of Finance Department in their note No. PWD -890 -FC1/2009 dated 09 - 12 - 2009. 


8 . 


By Order and in the name of the Governor of Karnataka 

Rudramurthy 
Ex -officio Under Secretary to Government 
Water Resources Department (Minor Irrigation ) 


PR No. 421 


WATER RESOURCES SECRETARIAT 
Sub : According Administrative Approval to the Minor Irrigation Projects under Accelerated Irrigation Benefit 

Programme-Regarding . 
Read : Letter No. CEMI(S )/ TA - 2/AE - 2/AIBP /2011/ 1089, dated : 25 -02 -2011, from the Chief Engineer, Minor 

Irrigation South Zone , Bangalore. 
Preamble : 

As per the modified guidelines issued by the Government of India , Minor Irrigation schemes with potential ofmore than 50 
hectares which serve tribal areas and drought prone areas in the non -special category states are eligible for inclusion under 
Accelerated Irrigation benefit, Programme (AIBP ) effective from December 2006 . Karnataka state is classified as one of the non 
special category states. 81 taluks in the state are approved under Drought Prone Area Programme (DPAP ). Minor Irrigation schemes 
with potential more than 50 hectares and cost not exceeding Rs. 2.00 lakhs per Ha in these 81 taluks are eligible for inclusion under 
Accelerated Irrigation Benefit Programme (AIBP ). Central Assistance will be in the form of Central Grant at 90 % of the balance 
estimated cost of the project worked out after excluding the previous expenditure and considering the cost of the schemes up to Rs. 
1.5 lakh per Ha. The remaining cost of the project will have to be borne by the State as state s share . 

Government of Karnataka has identified new Minor Irrigation Schemes in these taluks for seeking Government of India 
approval under AIBP . Finance Department, Government of Karnataka has also approved the proposal of the Water Resources 
Department (Minor Irrigation ) for according approval to such schemes. The Chief Engineer, Minor Irrigation South Zone in the letter 
read above has requested for according administrative approval to the estimates of the works proposed under AIBP . Accordingly the 
following scheme in DPAP taluk is being considered for according administrative approval. This proposal has been cleared by the 
technical committee in its meeting held on 21-02 - 2011. 
Head of Account : 4702-00 - 101- 1- 10 - 139 AIBP Major Works 

Amount Rs. In lakhs 

Potential 
Estimated 

Cost per 
Name of the Scheme 

District Taluk 

Planned 
Cost 

In Ha. 
Construction of check dam across Chickmagalur Kadur 

61. 00 55 . 00 

1 . 11 
Barahalla near Yagatipura village 
Construction of check dam near Chickmagalur Kadur 180 .00 

150. 00 

1. 20 
Cholahiriyur village across Veda river 
Construction of check dam near Chickmagalur Kadur 

87 .00 60 .00 

1. 45 
Basavanatheertha Yagatipura 
Construction of check dam and LLC to Chickmagalur Kadur 

114 .00 80 .00 

1.43 
Rangapura halla . 


Ha . 


Total 


442 .00 


21- 0 


FOT & T DOWIE, Todowao , we 09, 9000 


08238 


a 


Government Order No.: Saneeyee 12 MASAVI (Tech ) 2011 (7) Bangalore , Dated : 05 -03- 2011 

In view of the above the Administrative approval is hereby accorded for taking up the above work with an estimated cost 
totaling to Rs. 442 . 00 lakhs (Rupees four hundred and forty two lakhs only) subject to the following conditions. 

1. Implementation of these projects should be taken up only after receipt of necessary approval from the GOI. 

The Projects are to be completed with in a period of 2 years after receipt of approval of Government of India to these 
schemes . 
The funding of the schemeis in the ratio of 90 :10 between the CentralGovt. and State Govt. 
The Central share is in the form of grant to the state. 
The projects will be implemented by the Water Resources Department (Minor Irrigation ) as per the KTPP act. 
The implementation of the project shall adhere to the terms and conditions of the guidelines issued by the GOI. 
The implementation of the project shall be as per the required technical specifications and financial specifications as 

per the approved DPRs. 
8 . Water users association shall be formed for post construction maintenance and the scheme shall be handed over to 

the same after its construction for the O & M . 
This order is issued with the concurrence of Finance Department in their note No. PWD-890 -FC1/2009 dated 09- 12-2009. 


two 


By Order and in the name of the Governor of Karnataka 

Rudramurthy 
PR No . 713 

Ex-officio Under Secretary to Government 

Water Resources Department (Minor Irrigation ) 

WATER RESOURCES SECRETARIAT 
Sub : According Administrative Approval to the Minor irrigation Projects under Accelerated Irrigation 

Benefit Programme- Regarding . 
Read : Letter No. CEMI(S )/TA -2/AE -2/AIBP /2011/ 1089 , dt. 25 -02- 2011 , from the Chief Engineer, Minor 

Irrigation South Zone, Bangalore . 
Preamble : 

As per the modified guidelines issued by the Government of India , Minor irrigation schemes with potential of more than 50 
hectares which serve tribal areas and drought prone areas in the non -special category States are eligible for inclusion under 
Accelerated Irrigation Benefit Programme (AIBP ) effective from December 2006 . Karnataka State is classified as one of the non 
special category States. 81 taluks in the State are approved under Drought Prone Area Programme (DPAP ). Minor Irrigation Schemes 
with potential more than 50 hectares and cost not exceeding Rs . 2 .00 lakhs per Ha. In these 81 taluks are eligible for inclusion under 
Accelerated Irrigation Benefit Programme (AIBP ). Central Assistance will be in the form of Central Grant at 90 % of the balance 
estimated cost of the project worked out after excluding the previous expenditure and considering the cost of the Schemes up to Rs . 
1.5 lakh per Ha. The remaining cost of the project will have to be borne by the State as State s share . 

Government of Karnataka has identified new Minor Irrigation Schemes in these taluks for seeking Government of India 
approval under AIBP. Finance Department, Government of Karnataka has also approved the proposal of the Water Resources 
Department (Minor Irrigation ) for according approval to such schemes. The Chief Engineer, Minor Irrigation South Zone in the letter 
read above has requested for according administrative approval to the estimates of the works proposed under AIBP . Accordingly the 
following scheme in DPAP taluk is being considered for according administrative approval. This proposal has been cleared by the 
technical committee in its meeting held on 21-02 -2011. 
Head of Account : 4702 -00 - 101- 1 - 10 - 139 AIBP Major Works 

Amount Rs. In lakhs 
Name of the Scheme 

District 

Taluk Estimated Potential Cost per 
No . 

Cost Planned in Ha. Ha. 
Construction of channel from 2 .50 to 4.00 kms Chikkamagalur Tarikere 196 .00 109.00 

1. 80 
of Bukkambudhi Doddakere 
Construction of Pickup across Balekattehalla to Chikkamagalur Kadur 60 .00 

56 .00 

1 .07 
feed water to Oramula Rangakere near 
Gunasagara Village in Nagaralu grama 
Panchayath 
Construction of canal to Nidagatta Chikkamagalur Kadur 75 . 00 

75 . 00 

1 . 00 
Construction of Idukani Pickup channel in Chikkamagalur Kadur 75 .00 65 . 00 1. 15 
Kasaba Hobli 
Uppinakatte tank 

Mysore Periyapatna 75 .00 

51.00 

1.50 
481.00 


5 . 


0828 


BIOTE37 ODRE, 70dowo, we 09 , 9000 


231 - O . 


^ 


0 


Government Order No.: SANEEYEE 12 MASAVI (Tech ) 2011 (6 ), Bangalore , Dated : 05 -03- 2011 

In view of the above , the Administrative approval is hereby accorded for taking up the above work with an estimated cost 
totaling to Rs. 481.00 lakhs (Rupees four hundred and eighty one lakhs only ) subject to the following conditions. 

1. Implementation of these projects should be taken up only after receipt ofnecessary approval from the GOI. 
2. The projects are to be completed with in a period of 2 years after receipt of approval of Government of India to these 

schemes . 

The funding of the scheme is in the ratio of 90 :10 between the Central Govt . and State Govt . 
4 . The Central share is in the form of grant to the State . 

The projects will be implemented by the Water Resources Department(Minor Irrigation ) as per the KTPP act . 
6 . The implementation of the project shall adhere to the terms and conditions of the guidelines issued by the GOI. 

The implementation of the project shall be as per the required technical specifications and financial specifications as 
per the approved DPRS 
Water users association shall be formed for post construction maintenance and the scheme shall be handed over to the 
same after its construction for the O & M . 
This Order is issued with the concurrence of Finance Department in their note No. PWD -890 -FC - 1/ 2009 dated 
09- 12 - 2009. 

By Order and in the name of the Governor of Karnataka 

Rudramurthy 
PR No. 714 

Ex -officio Under Secretary to Government 

Water Resources Department (Minor Irrigation ) 

WATER RESOURCES SECRETARIAT 
Sub : According Administrative Approval to the Minor irrigation Projects under Accelerated Irrigation Benefit 

Programme-Regarding . 
Read : Letter No. CEMI(S )/TA-2/ AE -2/AIBP /2011/1089 , dt. 25 -02 -2011, from the Chief Engineer, Minor Irrigation 

South Zone, Bangalore . 
Preamble : 

As per the modified guidelines issued by the Government of India , Minor Irrigation schemes with potential of more than 50 
hectares which serve tribal areas and drought prone areas in the non -special category States are eligible for inclusion under 
Accelerated Irrigation Benefit Programme (AIBP ) effective from December 2006 . Karnataka State is classified as one of the non 
special category States . 81 taluks in the State are approved under Drought prone Area Programme (DPAP ). Minor Irrigation Schemes 
with potentialmore than 50 hectares and cost not exceeding Rs. 2.00 lakhs per Ha. in these 81 taluks are eligible for inclusion under 
Accelerated Irrigation Benefit Programme (AIBP ). Central Assistance will be in the form of Central Grant at 90 % of the balance 
estimated cost of the project worked out after excluding the previous expenditure and considering the cost of the Schemes up to Rs. 
1 .5 lakh per Ha. The remaining cost of the project will have to be borne by the State as State s share . 

Government of Karnataka has identified new Minor Irrigation Schemes in these taluks for seeking Government of India 
approval under AIBP. Finance Department, Government of Karnataka has also approved the proposal of the Water Resources 
Department (Minor Irrigation ) for according approval to such schemes. The Chief Engineer, Minor Irrigation South Zone in the letter 
read above has requested for according administrative approval to the estimates of the works proposed under AIBP . Accordingly the 
following scheme in DPAP taluk is being considered for according administrative approval. This proposal has been cleared by the 
technical committee in its meeting held on 21-02- 2011. 
Head of Account : 4702 -00 - 101- 1- 10 - 139 AIBP Major Works 

Amount Rs. In lakhs 
Name of the Project 

District 

Taluk 

Estimated Potential Cost 
Cost 

Planned in per Ha. 

Ha. 
Construction of Barrage cum pickup Tumkur 

Sira 685 . 00 

380 . 00 1 . 80 
across Suvarnamukhi river near 
Halajjanapalya village 
Total 

685 .00 
Government Order No.: SANEEYEE 12 MASAVI ( Tech ) 2011 (11), Bangalore , Dated : 05 -03- 2011 

In view of the above , the Administrative approval is hereby accorded for taking up the above work with an estimated cost 
totaling to Rs. 685.00 lakhs (Rupees six hundred and eighty five lakhs only ) subject to the following conditions. 

1. Implementation of these projects should be taken up only after receipt ofnecessary approval from the GOI. 
2 . The projects are to be completed with in a period of 2 years after receipt of approval of Government of India to these 

schemes. 

The funding of the scheme is in the ratio of 90 : 10 between the Central Govt . and State Govt. 
4 . The Central share is in the form of grant to the State . 


21- 0 


FOT & T DOWIE, Todowao , we 09, 9000 


0822 


5 . The projects will be implemented by the Water Resources Department (Minor Irrigation ) as per the KTPP act. 
6 . The implementation of the project shall adhere to the terms and conditions of the guidelines issued by the GOI. 
7 . The implementation of the project shall be as per the required technical specifications and financial specifications as 

per the approved DPRS 
8 . Water users association shall be formed for post construction maintenance and the scheme shall be handed over to the 

same after its construction for the O & M . 
This Order is issued with the concurrence of Finance Department in their note No. PWD-890 -FC -1/2009 dated 
09 - 12 - 2009. 

By Order and in the name of the Governor of Karnataka 
PR No . 715 

Rudramurthy 
Ex-officio Under Secretary to Government 
Water Resources Department (Minor Irrigation ) 


WATER RESOURCES SECRETARIAT 
Sub : According Administrative Approval to the Minor irrigation Projects under Accelerated Irrigation Benefit 

Programme- Regarding . 
Read : Letter No. CEMI(S )/TA - 2/ AE -2 /AIBP /2011/ 1089, dt. 25 -02- 2011, from the Chief Engineer, Minor Irrigation 

South Zone, Bangalore . 
Preamble : 

As per the modified guidelines issued by the Government of India , Minor Irrigation schemes with potential ofmore than 50 
hectares which serve tribal areas and drought prone areas in the non -special category States are eligible for inclusion under 
Accelerated Irrigation Benefit Programme (AIBP ) effective from December 2006 . Karnataka State is classified as one of the non 
special category States. 81 taluks in the State are approved under Drought prone Area Programme (DPAP ). Minor Irrigation Schemes 
with potential more than 50 hectares and cost not exceeding Rs. 2.00 lakhs per Ha. in these 81 taluks are eligible for inclusion under 
Accelerated Irrigation Benefit Programme (AIBP ). Central Assistance will be in the form of Central Grant at 90 % of the balance 
estimated cost of the project worked out after excluding the previous expenditure and considering the cost of the Schemes up to Rs . 
1.5 lakh per Ha. The remaining cost of the project will have to be borne by the State as State s share . 

Government of Karnataka has identified new Minor Irrigation Schemes in these taluks for seeking Government of India 
approval under AIBP. Finance Department, Government of Karnataka has also approved the proposal of the Water Resources 
Department (Minor Irrigation ) for according approval to such schemes. The Chief Engineer , Minor Irrigation South Zone in the letter 
read above has requested for according administrative approval to the estimates of the works proposed under AIBP . Accordingly the 
following scheme in DPAP taluk is being considered for according administrative approval. This proposal has been cleared by the 
technical committee in its meeting held on 21-02 - 2011. 
Head of Account : 4702 -00 - 101- 1 - 10 - 139 AIBP Major Works 

Amount Rs. In lakhs 
SI. Name of the Project 

District 

Taluk Estimated Potential Cost 

Planned in per Ha. 

Ha. 
Construction of Barrage cum pickup Tumkur 

Sira 665 . 00 

350 .00 
across Suvarnamukhi river near Herur 
village 
Total 

665 .00 


Cost 


90 


Government Order No.: SANEEYEE 12 MASAVI ( Tech ) 2011 (12 ), Bangalore , Dated: 05 -03 -2011 

In view of the above, the Administrative approval is hereby accorded for taking up the above work with an estimated cost 
totaling to Rs. 665 .00 lakhs (Rupees six hundred and sixty five lakhs only) subject to the following conditions. 

1 . Implementation of these projects should be taken up only after receipt of necessary approval from the GOI. 
2 . The projects are to be completed with in a period of 2 years after receipt of approval of Government of India to these 

schemes. 

The funding of the scheme is in the ratio of 90 :10 between the Central Govt. and State Govt. 
4 . The Central share is in the form of grant to the State . 

The projects will be implemented by the Water Resources Department (Minor Irrigation ) as per the KTTP act. 
The implementation of the project shall adhere to the terms and conditions of the guidelines issued by the GOI. 


೧೪೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


ಭಾಗ - ೧ 


7 , The implementation of the project shall be as per the required technical specifications and financial specifications as 

per the approved DPRS 
Water users association shall be formed for post construction maintainance and the scheme shall be handed over to 
the same after its construction for the O & M . 
This Order is issued with the concurrence of Finance Department in their note No . PWD -890 - FC - 1/2009 dated 
09 -12-2009 . 

By Order and in the name of the Governor of Karnataka 

Rudramurthy 
PR No. 716 

Ex officio Under Secretary to Government 

Water Resources Department (Minor Irrigation ) 

ಇಂಧನ ಸಚಿವಾಲಯ 
ವಿಷಯ : ಮೆ | ವಿ.ಪ್ರಾಮ್ ಪವರ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಇವರಿಗೆ 0.5 ಮೆಗಾವ್ಯಾಟ್ ಸಾಮರ್ಥ್ಯದ ದೇವರಾಯ 

ಅಣೆಕಟ್ಟು ಕಿರುಜಲ ವಿದ್ಯುತ್ ಯೋಜನೆಗಾಗಿ ಕಾಲಾವಕಾಶ ವಿಸ್ತರಣೆ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಡಿಇ 28 ಎನ್‌ಸಿಇ 1996 ( 25) ದಿನಾಂಕ : 24 - 07 - 1996. 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 383 ಎನ್‌ಸಿಇ 2005 , ದಿನಾಂಕ : 16 - 12 - 2005. 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 300 ಎನ್‌ಸಿಇ 2007 , ದಿನಾಂಕ : 27 -10 - 2007. 
4 . ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 

ಕೆಆರ್‌ಇಡಿ/ 06 /ಶೋಕಾಸ್ ನೋಟೀಸ್ /2010 ದಿನಾಂಕ : 17 - 04- 2010. 
5 . ಕಾರಣ ಕೇಳುವ ನೋಟೀಸು ಸಂಖ್ಯೆ : ಇಎನ್ 162 ಎನ್‌ಸಿಇ 2010 ದಿನಾಂಕ : 26 - 04 - 2010. 
6. ಮೆ || ವಿ . ಪ್ರಾಮ್ ಪವರ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಇವರ ಪತ್ರ ದಿನಾಂಕ : 15 - 05 - 2010 . 

7. ದಿನಾಂಕ : 07 - 08 - 2010ರಂದು ನಡೆದ ನಿರೂಪಣಾ ಸಭೆಯ ನಡವಳಿ. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಮೆ || ವಿ . ಪ್ರಾಮ್ ಪವರ್ ಕಂಪನಿಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲ್ಲೂಕಿನ 
ದೇವರಾಯ ಅಣೆಕಟ್ಟಿನಲ್ಲಿ 0.5 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರುಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಆದೇಶದಲ್ಲಿ, ಯೋಜನೆಯನ್ನು ಅನುಷ್ಠಾನ ಮಾಡಲು ಕಾಲಾವಕಾಶವನ್ನು ದಿನಾಂಕ : 01- 01 - 2006 
ರಿಂದ ಎರಡು ವರ್ಷದವರೆಗೆ ವಿಸ್ತರಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಆದೇಶದಲ್ಲಿ, ಯೋಜನೆಯನ್ನು ಅನುಷ್ಠಾನ ಮಾಡಲು ಕಾಲಾವಕಾಶವನ್ನು ದಿನಾಂಕ : 01 -01 -2008 
ರಿಂದ ಮುಂದಿನ ಎರಡು ವರ್ಷಗಳ ಅವಧಿಗೆ ವಿಸ್ತರಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೆಶಕರು 
ಅಭಿವೃದ್ಧಿದಾರರ ಅನುಷ್ಠಾನದ ಅವಧಿಯು ಸರ್ಕಾರದ ಆದೇಶದಂತೆ ಪೂರ್ಣಗೊಂಡಿದ್ದು, ಅನುಷ್ಠಾನದ ನಿಟ್ಟಿನಲ್ಲಿ ಯಾವುದೇ ಪ್ರಗತಿಯನ್ನು ಸಾಧಿಸದೇ 
ಇರುವುದರಿಂದ ಹಾಗೂ ಕಾಲಾವಕಾಶ ವಿಸ್ತರಣೆಯನ್ನು ಮಾಡಿಕೊಳ್ಳದೇ ಇರುವ ಹಿನ್ನೆಲೆಯಲ್ಲಿ ಮೆ || ವಿ. ಪ್ರಾಮ್ ಪವರ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ 
ಇವರಿಗೆ ಕಾರಣ ಕೇಳುವ ನೋಟೀಸನ್ನು ಜಾರಿ ಮಾಡಲು ಶಿಫಾರಸ್ಸು ಮಾಡಿದ್ದರು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 5 ) ರ ಕಾರಣ ಕೇಳುವ ನೋಟೀಸಿನಲ್ಲಿ ಯೋಜನೆಯ ಹಂಚಿಕೆ ಆದೇಶವನ್ನು ಏಕೆ ರದ್ದುಪಡಿಸಬಾರದೆಂದು 
ಮೆ || ವಿ . ಪ್ರಾಮ್ ಪವರ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ನೋಟೀಸನ್ನು ಕಳುಹಿಸಿದ 15 ದಿನಗಳೊಳಗಾಗಿ ಸಮಜಾಯಿಷಿಯನ್ನು ನೀಡುವಂತೆ 
ತಿಳಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 6) ರಲ್ಲಿನ ಪತ್ರದಲ್ಲಿ ಅಭಿವೃದ್ಧಿದಾರರು, ಯೋಜನೆಯ ಅನುಷ್ಠಾನದ ನಿಟ್ಟಿನಲ್ಲಿ ಸಾಕಷ್ಟು ಪ್ರಗತಿ 
ಸಾಧಿಸಿರುವುದಾಗಿ ತಿಳಿಸಿ , ಮುಂದಿನ ಎರಡು ವರ್ಷಗಳಿಗೆ ಕಾಲಾವಕಾಶವನ್ನು ವಿಸ್ತರಿಸಲು ಕೋರಿದ್ದಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 7) ರ ನಿರೂಪಣಾ ಸಭೆಯ ನಿರ್ಣಯದ ಉದ್ದತ ಭಾಗವು ಈ ಕೆಳಗಿನಂತಿದೆ : 
“ ಸರ್ಕಾರಿ ಆದೇಶ ದಿನಾಂಕ : 24 - 07 - 1996ರಲ್ಲಿ ಮಂಡ್ಯ ಜಿಲ್ಲೆ, ಶ್ರೀರಂಗಪಟ್ಟಣ ತಾಲ್ಲೂಕಿನ ಮಜ್ಜಿಗೆಪುರ ಗ್ರಾಮದ ಕಂಪನಿಯವರಿಗೆ 0.50 ಮೆ . ವ್ಯಾ . 
ಸಾಮರ್ಥ್ಯದ ಕಿರುಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲಾಗಿತ್ತು. ಈ ಅಭಿವೃದ್ಧಿದಾರರಿಗೆ 1996ರಲ್ಲಿ ಯೋಜನೆಯು ಹಂಚಿಕೆಯಾಗಿದ್ದು , ಎರಡು 
ಬಾರಿ ( 2006 ಮತ್ತು 2008) ಕಾಲಾವಕಾಶ ವಿಸ್ತರಣೆಯನ್ನು ಮಾಡಲಾಗಿದೆ. ಈ ಕಾಲಾವಕಾಶವು ದಿನಾಂಕ : 31 -12 -2009ಕ್ಕೆ ಮುಗಿದಿರುತ್ತದೆ. ಮೆ || ವಿ . 
ಪ್ರಾಮ್ ಪವರ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ನೀಡಿರುವ ಕಾರಣ ಕೇಳುವ ನೋಟೀಸಿಗೆ ಸಂಬಂಧವಾಗಿ ಅಭಿವೃದ್ಧಿದಾರರು ಉತ್ತರ 
ನೀಡಿರುತ್ತಾರೆ. 

ನಿರೂಪಣೆಯ ಸಂದರ್ಭದಲ್ಲಿ ಈ ಕೆಳಕಂಡ ಅನುಮೋದನೆಗಳನ್ನು ಪಡೆಯಲಾಗಿದೆ ಎಂದು ತಿಳಿಸಿ, ಯೋಜನೆಯನ್ನು 2012ರೊಳಗಾಗಿ 
ಪ್ರಾರಂಭಿಸಲಾಗುವುದೆಂದು ತಿಳಿಸಿದರು. 

1 , KPTCL evacuation permission : 27 -06 -1997 
2. KPTCL Power Purchase Agreement : 24- 04 -1998 
3 . Irrigation Department : 29 - 06-1998 
4 . Revenue Department : 17- 01- 2002 & 07- 06 - 2005 

KPCL : 23- 06- 1995 
6 . Financial closure : State Bank of Mysore 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


೧೪೭೯ 


ಅಭಿವೃದ್ಧಿದಾರರು ಸಾಧಿಸಿರುವ ಪ್ರಗತಿಯನ್ನು ಗಣನೆಗೆ ತೆಗೆದುಕೊಂಡು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತದವರ ಶಿಫಾರಸ್ಸಿನ ಮೇರೆಗೆ ಈ ಕೆಳಗಿನಂತೆ ಆದೇಶಿಸಲಾಗಿದೆ : 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 162 ಎನ್‌ಸಿಇ 2010, ಬೆಂಗಳೂರು, ದಿನಾಂಕ : 26 - 02 - 2011 
ಮೆ | ವಿ . ಪ್ರಾಮ್ ಪವರ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲ್ಲೂಕಿನ ದೇವರಾಯ ಅಣೆಕಟ್ಟಿನಲ್ಲಿ 
ಹಂಚಿಕೆಯಾಗಿರುವ 0 .5 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರುಜಲ ವಿದ್ಯುತ್ ಯೋಜನೆಯ ಅನುಷ್ಠಾನಕ್ಕಾಗಿ ದಿನಾಂಕ : 31 -12 - 2011ರ ತನಕ 
ಕಾಲಾವಕಾಶವನ್ನು ವಿಸ್ತರಿಸಲಾಗಿದೆ. 

ಈ ಅವಧಿಯೊಳಗಾಗಿ ಯೋಜನೆಯು ಅನುಷ್ಠಾನಗೊಳ್ಳದಿದ್ದಲ್ಲಿ, ಯೋಜನೆಯ ಹಂಚಿಕೆ ಆದೇಶವು ತಂತಾನೆ ರದ್ದಾಗುವುದು. 
ಸದರಿ ಆದೇಶವನ್ನು ರದ್ದುಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಮೇಲೆ ಓದಲಾದ (1) ರ ಹಂಚಿಕೆ ಆದೇಶದ ಇತರ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರೆಯುತ್ತವೆ. 


ಪಿ . ಆರ್‌. 717 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್ ಬಿ. ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 
ENERGY SECRETARIAT 
Transfer of commissioned 2.5 MW Wind Power Capacity in favour of Mrs Nafesa Noor-reg . 
1. Government Order No. DE 325 NCE 2002 , dated : 21- 12- 2002. 
2, Government Order No . EN 312 NCE 2004 , dated : 09- 09- 2004 . 
3. Letter No : KRED /08/NN (2.5 MW )-KI & SPL/2011/543 dated : 02 /11-2 -2011 received from 
the Managing Director, Karnataka Renewable Energy Development Limited , Bangalore . 


Sub : 
Read : 


PREAMBLE : 


In the Government Order read at (1) above, sanction has been accorded for implementation of 20 MW capacity Wind Power 
Project at Chitradurga District to M /s Suzlon Energy Ltd . 

In the Government Order read at (2 ) above , sanction has been accorded for transfer of 2 .5 MW wind power capacity in 
favour of M /s Kariganur Iron & Steel Pvt. Ltd . at Chitradurga village , Chitradurga Taluk , Chitradurga district from out of 20 MW capacity 
of M /s Suzlon Energy Ltd . 

In the letter read at (3 ) above , the Managing Director, Karnataka Renewable Energy Development Limited, Bangalore has 
recommended to the Government for transfer of commissioned 2.5 MW wind power capacity in favour of Mrs Nafisa Noor from M /s 
Kariganur Iron & Steel Pvt. Ltd . at Sy .No. 33 of Chitradurga village , Chitradurga Taluk , Chitradurga District. 
The proposal has been examined in detail and the issued following Orders : 

GOVERNMENT ORDER NO . EN 91 NCE 2011 , BANGALORE , DATED : 01-03- 2011. 
Government accords approval for transfer of commissioned 2.5 MW wind power capacity in favour of Mrs Nafisa Noor from 
M /s Kariganur Iron & Steel Pvt. Ltd . at Chitradurga village , Chitradurga Taluk, Chitradurga District as detailed below and subject to the 
following conditions : 
Village Name | Taluk & District Extent Survey Number Wind Turbine Generator s Capacity Commissioned 
(Ha) 

in MW 
Chitradurga Chitradurga 0 . 801 

33 

2 Nos . of 1250 kw 
5 . Mrs Nafisa Noor shall execute an agreement with Government within 45 (forty five ) days from the date of issue of this 

Order. 
6 . PPA is assigned to BESCOM .BESCOM shall execute the supplimentary PPA with Mrs Nafisa Noor, since the project is 

already commissioned . 
7 . The Government reserves the right to canacel/modify this Order. 


- 2 .5 


The other terms and conditions of the Government Order read at (1) above shall IPSO FACTO applicable. 


By Order and in the name of the Governor of Karnataka 

SURESH . B . KRISHNAPPANAVAR 


P . R . 718 


Under Secretary to Government, 

Energy Department. 


Oxeso 


FIDTEBE DOMIS, TU Dowd, we 09 , 9000 


231 - 0 


Sub : 
Read : 


ENERGY SECRETARIAT 
Transfer of 2. 1 MW Wind Power Capacity in favour of M /s Malaxmi Wind Power- reg. 
1 . Government Order No . EN 191 NCE 2005 , dated : 19 -08 -2005 . 
2. Government Order No. EN 100 NCE 2005 , dated : 30 - 08 - 2005. 
3. Government Order No. EN 177 NCE 2008 , dated : 24 -12 - 2008. 
4 . Letter No : KRED/08 /MWP (SND - 103)- SIL /2011/604 dated : 31 -01- 2011/15 - 02 
2011 received from the Managing Director, Karnataka Renewable Energy 
Development Limited , Bangalore . 


PREAMBLE : 


In the Government Order read at ( 1 ) above , sanction has been accorded to implement 82.6 MW capacity wind power project 
at Raichur and Bellary district to M /s Suzlon Developers Limited . 

In the Government Order read at (2) above , sanction has been accorded for change of the company s name from M /S 
Suzlon Developers Limited and M /s Suzlon Developers Private Limited to M /s Suzlon Infrastructure Limited . 

In the Government Order read at (3 ) above , sanction has been accorded for enhancement of wind power capacity from 
15 .60 MW (part capacity of 82.6 MW ) to 40 .25 MW in favour of M /s Suzlon Infrastructure Limited at Kurgod Sindagere site , Bellary 
District. 

The Managing Director , Karnataka Renewable Energy Development Limited , Bangalore in his letter read at ( 4 ) above , has 
recommended to the Government for transfer of 2. 1 MW wind power capacity in favour of M /s MalaxmiWind Power from out of 40 . 25 
MW capacity sanctioned in favour of M /s Suzlon Infrastructure Limited at Sindigiri site near Sindigiri village, Bellary Taluk and District. 
The proposal has been examined in detail and hence the following Order : 

GOVERNMENT ORDER NO . EN 123 NCE 2011, BANGALORE , DATED : 05 -03- 2011. 
Government accords approval for transfer of commissioned 2. 1 MW wind power capacity in favour of M /s Malaxmi Wind 
Power from out of 40 .25 MW capacity sanctioned in favour of M /s Suzlon Infrastructure Limited at Sindigiri site near Sindigiri village, 
Bellary Taluk and District as detailed below and subject to the following conditions : 

Village Taluk & District Land Extent in Land Wind Turbine Generator 
Name Survey No. 

location No . 

0 .25 Hectares 
Sindigere | Bellary /Bellary 

per WTG of SND - 103 

capcity 2 . 1 MW 
1. M /s MalaxmiWind Power shall execute an agreement with Government within 45 ( forty five ) days from the date of issue 

of this Order. 
2 . PPA is assigned to GESCOM .GESCOM shall execute the PPA with M /s MalaxmiWind Power. 
3. The developer should commission the project during the Financial Year 2010 - 11. 
4 . The Governmentreserves the right to canacel/modify this Order. 
The other terms and conditions of the Government Order read at (1) above shall IPSO FACTO applicable . 


| 77 


P .R . 719 


Sub : 
Read : 


By Order and in the name of the Governor ofKarnataka 

SURESH . B . KRISHNAPPANAVAR 
Under Secretary to Government, 

Energy Department. 
ENERGY SECRETARIAT 
Transfer of 1. 5 MW Wind Power Capacity in favour of M /s Hindustan Zinc Limited-reg . 
1. Government Order No . DE 56 NCE 2004 , dated : 12 -03- 2004 . 
2 . Government Order No. EN 101 NCE 2005 , dated : 13 -04 -2005 . 
3. Government Order No. EN 100 NCE 2005 , dated : 30 -08-2005 . 
4 . Government Order No. EN 124 NCE 2007, dated : 16 - 04 - 2007. 
5 . Letter No : KRED /08 /HZL -IV 1.5 MW (GP - 17) -SIL /2011 /606 dated : 10 / 15 -02 -2011 
received from the Managing Director, Karnataka Renewable Energy Development Limited , 
Bangalore . 


PREAMBLE : 


In the Government Order read at (1 ) above , sanction has been accorded for implementation of 7 .00 MW capacity Wind 
Power Project at Gopalapura region in Hassan District to M /s Suzlon Developers Limited (Part capacity of 111 MW capacity ). 

In the Government Order read at (2 ) above, sanction has been accorded for enhancement of wind power capacity from 7 .00 
MW to 15.00 MW at Gopalapura village,Hassan District to M /s Suzlon Developers Limited . 

In the Government Order read at ( 3) above, sanction has been accorded for change of company s name from M /s Suzlon 
Developers Limited and M /s Suzlon Developers Privage Limited to M /s Suzlon Infrastructure Limited. 


2008 - 0 


FOT & T DOWIE, Todowao , we 09, 9000 


0800 


In the Government Order read at (4 ) above , sanction has been accorded for enhancement of wind power capacity from 
15 .00 MW to 46 .5 MW wind power capacity at Gopalapura region in Hassan District to M /s Suzlon Infrastructure Limited . 

The Managing Director, Karnataka Renewable Energy Development Limited , Bangalore in his letter read at (5 ) above, has 
recommended for transfer of 1.5 MW wind power capacity in favour of M /s Hindustan Zinc Limited from out of 46 .5 MW capacity 
sanctioned to M /s Suzlon Infrastructure Limited at Gopalapura site near Mallappanabetta village , Hassan Taluk and District. 
The proposalhas been examined in detail and hence the following Order : 

GOVERNMENT ORDER NO . EN 124 NCE 2011, BANGALORE, DATED : 05 -03 -2011 . 
Government accords approval for transfer of commissioned 1.5 MW wind power capacity in favour of M /s Hindustan Zinc 
Limited from out of 46 .5 MW capacity sanctioned to M /s Suzlon Infrastructure Limited at Gopalapura site near Mallappanabetta village , 
Hassan Taluk and District as detailed below and subject to the following conditions : 
Village Name Taluk & District 

Land 

Extent in Land Wind Turbine Generator 
Survey No. 

location No. 

0 . 25 Hectares 
Mallappanabetta Hassan/Hassan 

per WTG of GP - 17 

capacity 1.5 MW 
1. M /s Hindustan Zinc Limited shall execute an agreement with Governmentwithin 45 ( forty five ) days from the date of issue 

of this Order. 
2 . PPA is assigned to CESC .CESC shall execute the PPA with M /s Hindustan Zinc Limited 
3. The developer should commission the project during the Financial Year 2010 - 11. 
4 . The Government reserves the right to canacel/modify this Order. 
The other terms and conditions of the Government Order read at (1) above shall IPSO FACTO applicable . 


By Order and in the name of the Governor of Karnataka 

SURESH . B . KRISHNAPPANAVAR 
P . R . 720 

Under Secretary to Government, 

Energy Department 
COMMERCE AND INDUSTRIES SECRETARIAT 
Sub: Allotment of additional land to M /s Brigade Tetrarch Pvt. Ltd ., for their “Value Homes” project at 

Devanahalli Industrial Area , Bangalore Rural District. 
Read: 1. Govt. Order No . Cl 363 SPI 2010, dated 14 -07 -2010 

2 . Proceedings of the 24th State High Level Clearance Committee (SHLCC ) Meeting held on 24 -01 -2011. 
Preamble : 

M /s . Brigade Tetrarch Pvt. Ltd ., had proposed to establish “Value Homes” for the middle & lower income group at 
Devanahalli Industrial Area , Bangalore Rural District , with an investment of Rs. 600 Crores. The project proposal was discussed and 
approved in the 23" State High Level Clearance Committee (SHLCC ) Meeting held on 19 -06 -2010 with allotment of 25 acres of land in 
Devanahalli Industrial Area . 

Now , M /s . Brigade Tetrarch Pvt. Ltd ., have approached SHLCC for allotment of additional 25 acres of land for their project. 
In the 24th State High Level Clearance Committee meeting held on 24 -01- 2011 the request was discussed and approved . 

Governmenthas examined the recommendationsmade by the State High Level Clearance Committee in the 24th Meeting held 
on 24 -01- 2011, in all aspects . 
Hence the following Order. 

Government Order No. : Cl 363 SPI 2010 , Bangalore, dated 01 -03- 2011 
Government is pleased to allot additional 25 acres of land (by KIADB ) in Devanahalli Industrial Area, Devanahalli Taluk , 
Bangalore Rural District to M /s. Brigade Tetrarch Pvt. Ltd ., for their "Value Homes" project approved vide Govt. Order read above 
at ( 1) 

The other terms and conditions mentioned in the Govt. Order read above at (1 ) remain the same. 


By Order and in the name of the Governor of Karnataka 

A . V . Srinivasa Dikshit 
Desk Officer (Technical Cell) 
Commerce & Industries Department. 


P . R . 737 


0889 


2007 - 0 


FIDTEIE JOWITE TU Dowd, we 09 , 9000 
COMMERCE AND INDUSTRIES SECRETARIAT 


Sub : Approval for purchase of additional 55 acres of land U /s 109 of KLR actby M /s. Bhalkeshwar Sugars Ltd ., 

to establish “ 2500 TCD Sugar Factory with 30 MW Co - generation Plant. 
Read : 1. Govt. Order No . Cl 181 SPI 2007 , dated 26 -02 - 2008 

2 . G . O . No . Cl60 SPI 2010 , dated 17 -02-2010 

3 . Proceedings of the 24th State High Level Clearance Committee (SHLCC ) Meeting held on 24 -01 - 2011 . 
Preamble : 

Government has approved the proposal of M /s. Bhalkeshwar Sugars Ltd., to increase the cane crushing capacity of its plant 
from 1250 TCD to 2500 TCD with Co- generation at Bajolge Village , Bhalki Taluk , Bidar District, with an investment of Rs . 70 crores. 
Accordingly , Govt. Order read at ( 1) above is issued . 

Further, Government has approved the proposal of M /s Bhalkeshwar Sugars Ltd., to increase the cane crushing capacity of 
its plant from 2500 TCD to 5000 TCD with Co - generation and Distillery at Bajolge Village , Bhalki Taluk , Bidar Distract, with an 
investment of Rs. 300 crores. Accordingly , Govt. Order read at (2 ) above is issued . 

Now , M /s . Bhalkeshwar Sugars Ltd ., have requested for extension of time to the G .O . read at (1) above and permission to 
purchase remaining 55 acres of land U /s 109 of KLR Act to complete the 1st phase of investment. 

In the 24th State High Level Clearance Committee (SHLCC) Meeting held on 24 -01- 2011, the proposal of the Company was 
discussed and approved . 

Government has examined the recommendations made by the State High Level Clearance Committee in the 24th Meeting held 
on 24 -01 - 2011 , in all aspects . 
Hence the following Order. 

Government Order No. : CI 98 SPI 2011, Bangalore , dated 01 - 03- 2011 
Government is pleased to extend the validity of the Govt. Order read at (1 ) above by two years from the date of issue of this 
order and permit M /s. Bhalkeshwar Sugars Ltd ., to purchase remaining 55 acres of land U /s 109 of KLR Act to complete the 1st phase 
of their investment proposed approval vide Govt. Order read at (1 ) above . 

The other terms and conditions of the Govt. Orders read above at (1 ) & (2 ) remain the same. 


By Order and in the name of the Governor ofKarnataka 

A . V . Srinivasa Dikshit 
Desk Officer (Technical Cell) 
Commerce & Industries Department. 


P . R . 738 


COMMERCE AND INDUSTRIES SECRETARIAT 
Sub : Approval to the Project Proposal of M /s. TransIndia Shipping Services Pvt. Ltd ., to enhance the plant 

capacity at Elladakere Village , Hiriyur Taluk , Chitradurga District . 
Read : 1. Govt. Order No. Cl 373 SPI 2010 , dated 15 -07 -2010 

2 . Proceedings of the 24th State High Level Clearance Committee (SHLCC) Meeting held on 24 -01 -2011. 
Preamble : 

M /s . TransIndia Shipping Services Pvt . Ltd ., proposes to enhance their plant capacity approved vide G .O . read at (1) above , 
at Elladakere Village , Hiriyur Taluk , Chitradurga District. 

In the 24th State High Level Clearance Committee (SHLCC ) Meeting held on 24 -01 -2011, the proposal of the Company was 
discussed and approved. 

Government has examined the recommendations made by the State High Level Clearance Committee in the 24th Meeting 
held on 24 -01- 2011 , in all aspects . 
Hence the following Order . 

Government Order No. : Cl 373 SPI 2010 , Bangalore, dated 28- 02- 2011 
Government is pleased to accord in principle approval to the Project Proposal of M /s. TransIndia Shipping Services Pvt. Ltd ., 
to enhance the integrated steel plant capacity from 0.5 MMTPA to 1.00 MMTPA and the Captive Power Plant capacity from 72 MW to 
150 MW with allotment of additional land of 210 acres and 28000 KLPD of water (subject to the approval from Water Resources 
Department) at Elladakere Village, Hiriyur Taluk , Chitradurga District. 

The other terms and conditions mentioned in the Govt. Order read above at (1) remain the same. 


By Order and in the name of the Governor ofKarnataka 

A . V. Srinivasa Dikshit 
Desk Officer (Technical Cell) 
Commerce & Industries Department. 


P . R . 739 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೨, ೨೦೧೧ 


೧೪೮೩ 


COMMERCE AND INDUSTRIES SECRETARIAT 

CORRIGENDUM 
No. Cl 372 SPI 2010, Bangalore , dated 01- 03- 2011. 


Sub : Approval to M /s. Mukund Ltd ., for expansion of their Integrated Plant capacity -Correction of the expanded 

capacity . 
Read : 1 . G . 0 . No. Cl 372 SPI 2010, dated 15 - 07- 2010 

2 . Proceedings of the 24th State High Level Clearance Committee (SHLCC ) Meeting held on 24 -01 - 2011 . 


In the Order portion of Govt. Order No . Ci 372 SPI 2010, dated 15 -07- 2010 , the words “0 .41 MTPA to 0 .7 MTPA ” may 
please be read as “ 0 .41 Million MTPA to 1.11 Million MTPA wherever it appears . 


“ ಳು ಬಗ್ಗೆ, 


By Order and in the name of the Governor of Karnataka 

A . V . Srinivasa Dikshit 

Desk Officer ( Technical Cell) 
P . R . 740 

Commerce & Industries Department. 

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಹೆಚ್ಚುವರಿ ಸಿಬ್ಬಂದಿಯನ್ನು ಖಾಯಂ ಆಗಿ ಕೈಮಗ್ಗ ಮತ್ತು ಜವಳಿ 

ಇಲಾಖೆಯಲ್ಲಿ ವಿಲೀನಗೊಳಿಸುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂ . ವಾಕ್ಕೆ 169 ಕೈಸೇವಿ 2003, ದಿನಾಂಕ 27 - 10 - 2003 ಮತ್ತು 30 - 04 - 2004, 

2) ಸರ್ಕಾರದ ಆದೇಶ ಸಂ . ಸಿಆಸುಇ 38 ಆರ್‌ಡಿಸಿ 2004 , ದಿನಾಂಕ 6 -8 - 2004 
3) ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ ಇವರ ಪತ್ರ ಸಂ . 

ಕೈಜಇ/ಕೈವಾ /ವಿಲೀನೆ/ ಸಿ - 3.1/2010 - 11 , ದಿನಾಂಕ 10 - 01 - 2011 . 
4) ಸರ್ಕಾರದ ಅಧೀನ ಕಾರ್ಯದರ್ಶಿ , ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು ) ಇವರ ಅ. ಟಿ. ಸಂ . ವಾಕ್ಕೆ 

96 ಕೈಸೇವಿ 2009, ದಿನಾಂಕ 25 - 02 -2011. 
ಪ್ರಸ್ತಾವನೆ : 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಮೇಲೆ ಓದಲಾದ (1) ರ ಸರ್ಕಾರಿ ಆದೇಶಗಳಲ್ಲಿ ಇಲಾಖೆಯನ್ನು ಪುನರ್ ರಚಿಸಿದ ಹಿನ್ನೆಲೆಯಲ್ಲಿ ಕೆಲವು 
ಅಧಿಕಾರಿ/ನೌಕರರನ್ನು ಹೆಚ್ಚುವರಿ ಎಂದು ಪರಿಗಣಿಸಿ ಮರು ನೇಮಕಾತಿ ಕೋಶಕ್ಕೆ ಅಧ್ಯರ್ಪಿಸಲಾಗಿದ್ದು, ತದನಂತರ ಹೆಚ್ಚುವರಿ ನೌಕರರನ್ನು ವಿವಿಧ 
ಇಲಾಖೆಗಳಲ್ಲಿ ನಿಯೋಜನೆ ಮೇಲೆ ನಿಯೋಜಿಸಲಾಗಿತ್ತು. ಮೇಲೆ ಓದಲಾದ ( 2)ರ ಸರ್ಕಾರಿ ಆದೇಶದಲ್ಲಿ ಹೆಚ್ಚುವರಿ ನೌಕರರನ್ನು ವಿವಿಧ ಇಲಾಖೆಗಳಲ್ಲಿ 
ಖಾಲಿ ಇರುವ ಸಮಾನಾಂತರ ಹುದ್ದೆಗಳಿಗೆ ಕೆ.ಸಿ.ಎಸ್. ( ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ ನಿಯಮ 16ರ ಅನ್ವಯ ಖಾಯಂ ಆಗಿ 
ವಿಲೀನಗೊಳಿಸಲು ಆದೇಶಿಸಲಾಗಿರುತ್ತದೆ. ಮೇಲೆ ಓದಲಾದ (3) ರ ಜವಳಿ ಆಯುಕ್ತರವರ ಪತ್ರದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಿಂದ 
ನೀಡಿದಂತಹ ಮೂರು ಗ್ರೂಪ್ “ಸಿ ” ನೌಕರರನ್ನು ಜವಳಿ ಇಲಾಖೆಯಲ್ಲಿ ವಿಲೀನಗೊಳಿಸಲು ಒಪ್ಪಿಗೆ ನೀಡಿರುತ್ತಾರೆ. ಅದರಂತೆ ಮೇಲೆ ಓದಲಾದ ( 4) ರ 
ಅನಧಿಕೃತ ಟಿಪ್ಪಣಿಯಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು ) ಈ ಕೆಳಕಂಡ ಹೆಚ್ಚುವರಿ ಮೂರು ಗ್ರೂಪ್ “ ಸಿ ” ನೌಕರರು ನಿಯೋಜನೆ ಮೇರೆಗೆ 
ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು , ಸದರಿ ನೌಕರರನ್ನು ಕೆ. ಸಿ.ಎಸ್. (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ 
ನಿಯಮ 16 ಎ (i) ರ ಅನ್ವಯ ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿ ಖಾಯಂ ಆಗಿ ವಿಲೀನಗೊಳಿಸಲು ಸಹಮತಿ ನೀಡಿರುತ್ತಾರೆ. 

1) ಶ್ರೀ ಭೋಗಣ್ಣ , 2 ) ಶ್ರೀ ಬಿ. ಎಂ . ಧನರಾಜ್ , 3) ಶ್ರೀ ಎನ್. ಬಸವರಾಜು 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ವಾಕೈ 13 ಜಕೈಸೇ 2011, ಬೆಂಗಳೂರು, ದಿನಾಂಕ: 10 - 03 -2011 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಈ ಕೆಳಕಂಡ ಸಿಬ್ಬಂದಿಯು ನಿಯೋಜನೆ ಮೇಲೆ ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದು, ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ ನಿಯಮ 16 ( ಎ) ( i) ರ ಮೇರೆಗೆ 
ಅವರುಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಕೈಮಗ್ಗ ಜವಳಿ ಇಲಾಖೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಶ್ರೀ ಭೋಗಣ್ಣ 

ಕೈಮಗ್ಗ ಮತ್ತು ಜವಳಿ ಇಲಾಖೆ ಕೇಂದ್ರ ಕಛೇರಿ, ಬೆಂಗಳೂರು. 
| ದ್ವಿತೀಯ ದರ್ಜೆ ಸಹಾಯಕರು 
ಶ್ರೀ ಬಿ. ಎಂ . ಧನರಾಜ್ 

ಕೈಮಗ್ಗ ಮತ್ತು ಜವಳಿ ಇಲಾಖೆ ಕೇಂದ್ರ ಕಛೇರಿ, ಬೆಂಗಳೂರು. 
ದ್ವಿತೀಯ ದರ್ಜೆ ಸಹಾಯಕರು 
1 ಶ್ರೀ ಎನ್ . ಬಸವರಾಜು 

ಸಹಾಯಕ ನಿರ್ದೇಶಕರ ಕಛೇರಿ, ಕೈಮಗ್ಗ ಮತ್ತು ಜವಳಿ ಇಲಾಖೆ ಕೇಂದ್ರ ಕಛೇರಿ, ಶಿವಮೊಗ್ಗ. 
| ದ್ವಿತೀಯ ದರ್ಜೆ ಸಹಾಯಕರು 

ಈ ನೌಕರರು ತಮ್ಮ ಸ್ವ - ಇಚ್ಛೆಯಿಂದ ವಿಲೀನತೆಗೆ ಒಪ್ಪಿಗೆ ನೀಡಿರುವುದರಿಂದ ಇವರುಗಳ ಜೇಷ್ಠತೆಯನ್ನು ಕರ್ನಾಟಕ ಸರ್ಕಾರಿ ನೌಕರರ 
(ಜೇಷ್ಠತೆ) ನಿಯಮ ( 1957) ನಿಯಮ 6 ಮೊದಲನೆಯ ಪರಂತುಕದ ಅನುಸಾರ ಆಯಾ ವೃಂದಗಳ ಕೊನೆಯಲ್ಲಿ ನಿಗದಿಪಡಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ . ಆರ್ . ಅನಂತರಾಮು 

ಪೀಠಾಧಿಕಾರಿ ( ಜವಳಿ) 
ಪಿ . ಆರ್ , ನಂ . 741 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


1 . 


೧೪೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨ , ೨೦೧೧ 

ಭಾಗ - ೧ 
ಕಾರ್ಮಿಕ ಸಚಿವಾಲಯ 
ವಿಷಯ : ಡಾ|| ಚಂದ್ರಲೇಖ ಜಗದೀಶ, ವಿಮಾ ವೈದ್ಯಾಧಿಕಾರಿ , ಕಾರಾವಿ ಆಸ್ಪತ್ರೆ, ದಾಂಡೇಲಿ, ಇವರು ಕರ್ತವ್ಯದಿಂದ ಅನಧಿಕೃತವಾಗಿ 

ಗೈರು ಹಾಜರಾದ ಬಗ್ಗೆ ಇಲಾಖಾ ವಿಚಾರಣೆಯನ್ನು ಕೈಗೊಳ್ಳುವ ಬಗ್ಗೆ. 
ಓದಲಾಗಿದೆ : 1) ನಿರ್ದೇಶಕರು, ಕಾ . ರಾ . ವಿ. ಯೋಜನೆ ವೈದ್ಯಕೀಯ ಸೇವೆಗಳು ಇವರ ಪತ್ರ ಸಂಖ್ಯೆ ಇಎಸ್‌ಐಎಸ್ / ಇವಿ/27 /2004 - 05, 

ದಿನಾಂಕ 04 - 03 - 2005. 
2) ಸರ್ಕಾರದ ನೋಟೀಸ್ ಸಂಖ್ಯೆ: ಕಾಇ 176 ಎಲ್‌ಎಸ್‌ಐ 2005, ದಿನಾಂಕ 26 - 05 - 2005 
3) ನಿರ್ದೇಶಕರು , ಕಾ . ರಾ .ವಿ . ಯೋಜನೆ ವೈದ್ಯಕೀಯ ಸೇವೆಗಳು ಇವರ ಪತ್ರ ಸಂಖ್ಯೆ ಇಎಸ್‌ಐಎಸ್ / ಇಎ /27 /04 - 05, 

ದಿನಾಂಕ 17 - 08 - 2005, 
4 ) ಸರ್ಕಾರದ ಆದೇಶ ಸಂಖ್ಯೆ : ಕಾಇ 176 ಎಲ್‌ಎಸ್‌ಐ 2005 , ದಿನಾಂಕ 15 - 11 - 2006 
5 ) ನಿರ್ದೇಶಕರು, ಕಾ . ರಾ . ವಿ , ಯೋಜನೆ ವೈದ್ಯಕೀಯ ಸೇವೆಗಳು ಇವರ ಪತ್ರ ಸಂಖ್ಯೆ ಇಎಸ್‌ಐಎಸ್ / ಇವಿ/ 27 /04 - 05, 

ದಿನಾಂಕ 18 - 06 - 2007 . 
6) ಸರ್ಕಾರದ ಆದೇಶ ಸಂಖ್ಯೆ : ಕಾಇ 176 ಎಲ್‌ಎಸ್‌ಐ 2007 , ದಿನಾಂಕ 24 - 08 - 2007 
7) ವಿಚಾರಣಾಧಿಕಾರಿಗಳ ದಿನಾಂಕ 18 - 02 - 2007 
8) 2ನೇ ಕಾರಣ ಕೇಳುವ ನೋಟೀಸ್ ಸಂಖ್ಯೆ : ಕಾಇ 176 ಎಲ್‌ಎಸ್‌ಐ 2005 , ದಿನಾಂಕ 31 - 10 - 2008. 
9 ) ನಿರ್ದೇಶಕರು, ಕಾ . ರಾ . ವಿ . ಯೋಜನೆ ವೈದ್ಯಕೀಯ ಸೇವೆಗಳು ಇವರ ಪತ್ರ ಸಂಖ್ಯೆ ಇಎಸ್‌ಐಎಸ್ / ಇವಿ/27/ 04 - 05 , 

ದಿನಾಂಕ 10 - 12 - 2008 . 
ಪ್ರಸ್ತಾವನೆ : 

ನಿರ್ದೇಶಕರು ಕಾ . ರಾ . ವಿ, ಯೋಜನೆ ವೈದ್ಯಕೀಯ ಸೇವೆಗಳು ಇವರು ಮೇಲೆ (1) ರಲ್ಲಿ ಓದಲಾದ ದಿನಾಂಕ 04 - 03 - 2005ರ ಪತ್ರದಲ್ಲಿ 
ಡಾ|| ಚಂದ್ರಲೇಖ ಜಗದೀಶ್, ವಿಮಾ ವೈದ್ಯಾಧಿಕಾರಿ ಇವರು ಕಾರಾವಿ ಆಸ್ಪತ್ರೆ, ದಾಂಡೇಲಿ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾಗ ದಿನಾಂಕ 19 - 09 - 2003ರಂದು 
01 ದಿನ ಸಾಂದರ್ಭಿಕ ರಜೆ ಅರ್ಜಿ ಸಲ್ಲಿಸಿ ರಜೆ ಮುಗಿದ ನಂತರ ಕರ್ತವ್ಯಕ್ಕೆ ಹಾಜರಾಗದೆ ಅನಧಿಕೃತ ಗೈರುಹಾಜರಾಗಿರುವ ಆರೋಪ ಕುರಿತು ಇಲಾಖಾ 
ವಿಚಾರಣೆ ನಡೆಸುವಂತೆ ಕೋರಿದ್ದರು. ಡಾ || ಚಂದ್ರಲೇಖ ಜಗದೀಶ್, ಇವರ ಅನಧಿಕೃತ ಗೈರುಹಾಜರಾತಿಗೆ ಸಂಬಂಧಿಸಿದಂತೆ ಇಲಾಖಾ ವಿಚಾರಣೆ 
ನಡೆಸುವ ಸಲುವಾಗಿ ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ 26 - 05 - 2005ರ ಷೋಕಾಸ್ ನೋಟೀಸಿನೊಂದಿಗೆ ದೋಷಾರೋಪಣಾ ಪಟ್ಟಿಯನ್ನು 
ನೋಂದಾಯಿತ ಅಂಚೆ ಸ್ವೀಕೃತಿ ಮೂಲಕ ಜಾರಿ ಮಾಡಿ ರಕ್ಷಣಾ ಹೇಳಿಕೆ ಏನಾದರೂ ಇದ್ದಲ್ಲಿ ನೋಟೀಸು ತಲುಪಿದ 15 ದಿವಸಗಳೊಳಗಾಗಿ ಲಿಖಿತ 
ಮೂಲಕ ಸರ್ಕಾರಕ್ಕೆ ಸಲ್ಲಿಸಲು ಸೂಚಿಸಲಾಗಿತ್ತು. ಆದರೆ ವೈದ್ಯರು ಇದುವರೆವಿಗೂ ತಮ್ಮ ರಕ್ಷಣಾ ಹೇಳಿಕೆಯನ್ನು ನೀಡದೆ ತಮ್ಮ ಗೈರು ಹಾಜರಿ 
ದಿನಾಂಕದಿಂದ ಸ್ವ - ಇಚ್ಛಾ ನಿವೃತ್ತಿಯನ್ನು ಹೊಂದುತ್ತಿರುವುದಾಗಿ ಆ ಅವಧಿಗೆ ಸ್ವ - ಇಚ್ಛಾ ನಿವೃತ್ತಿ ಕೋರಿದ್ದರು. 

- ಡಾ || ಚಂದ್ರಲೇಖ ಜಗದೀಶ್ ಇವರು ದಿನಾಂಕ 26 - 05 -2005ರ ಷೋಕಾಸ್ ನೋಟೀಸಿಗೆ ರಕ್ಷಣಾ ಹೇಳಿಕೆ ನೀಡುವಂತೆ ನೀಡಿದ್ದ ಕಾಲಾವಧಿ 
ಮೀರಿದ ತರುವಾಯವು ರಕ್ಷಣಾ ಹೇಳಿಕೆಯನ್ನು ಸಲ್ಲಿಸದೇ ಇದ್ದುದ್ದರಿಂದ ಇವರ ವಿರುದ್ದ ವಿಚಾರಣೆ ನಡೆಸಲು ವಿಚಾರಣಾ ಪ್ರಾಧಿಕಾರವನ್ನು 
ನೇಮಿಸುವಂತೆ ನಿರ್ದೇಶಕರು, ಕಾರಾವಿ ಇವರು ಮೇಲೆ ಓದಲಾದ (3) ರಲ್ಲಿ ಕೋರಿದ್ದರ ಮೇರೆಗೆ ಇಲಾಖಾ ವಿಚಾರಣೆಯನ್ನು ಜರುಗಿಸುವ ಸಲುವಾಗಿ ಶ್ರೀ 
ಜಿ. ನಂದಕುಮಾರ್, ನಿವೃತ್ತ ನ್ಯಾಯಾಧೀಶರು , ಬೆಂಗಳೂರು ಇವರನ್ನು ಮೇಲೆ ಓದಲಾದ ( 4) ರ ಆದೇಶದಲ್ಲಿ ನೇಮಿಸಲಾಗಿತ್ತು. ಆದರೆ ಈ ನಿವೃತ್ತ 
ನ್ಯಾಯಾಧೀಶರು ಸದರಿ ಪ್ರಕರಣದ ವಿಚಾರಣೆಯನ್ನು ಕೈಗೊಳ್ಳದೇ ಇದ್ದುದ್ದರಿಂದ ಇವರ ಬದಲಾಗಿ ಬೇರೊಬ್ಬ ವಿಚಾರಣಾಧಿಕಾರಿಯವರನ್ನು ನೇಮಿಸಿದಲ್ಲಿ 
ವಿಚಾರಣೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದಾಗಿದೆಯೆಂದು ನಿರ್ದೇಶಕರು ಕಾರಾವಿ ಇವರು ಮೇಲೆ ಓದಲಾದ ( 5) ರ ದಿನಾಂಕ 18 - 06 - 2007ರ ಪತ್ರದಲ್ಲಿ 
ಕೋರಿರುತ್ತಾರೆ. ಅದರಂತೆ ಈ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸಲು ಶ್ರೀ ಜಿ. ನಂದಕುಮಾರ್, ನಿವೃತ್ತ ನ್ಯಾಯಾಧೀಶರು, ಇವರ ಬದಲು ಶ್ರೀ ಎ . ಕೃಷ್ಣಪ್ಪ, 
ಜಿಲ್ಲಾ ನಿವೃತ್ತ ಮತ್ತು ಸೆಷನ್ಸ್ ನ್ಯಾಯಾಧೀಶರು, ಬೆಂಗಳೂರು ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿ ಮೇಲೆ ಓದಲಾದ (6) ರ ದಿನಾಂಕ 
24 - 08 - 2007ರಂದು ಆದೇಶ ಹೊರಡಿಸಲಾಗಿತ್ತು. 

ಡಾ|| ಚಂದ್ರಲೇಖ ಜಗದೀಶ್, ವಿಮಾ ವೈದ್ಯಾಧಿಕಾರಿ ಇವರ ವಿರುದ್ಧ ವಿಚಾರಣಾಧಿಕಾರಿಗಳು ವಿಚಾರಣೆ ನಡೆಸಿ ದಿನಾಂಕ 18 - 12 - 2007ರಂದು 
ಸಲ್ಲಿಸಿರುವ ವಿಚಾರಣಾ ವರದಿಯಲ್ಲಿ ವೈದ್ಯಾಧಿಕಾರಿಯವರು ಕಾರಾವಿ ಆಸ್ಪತ್ರೆ, ದಾಂಡೇಲಿ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾಗ ದಿನಾಂಕ 19 - 09 - 2003ರಂದು 
ಒಂದು ದಿನ ಸಾಂದರ್ಭಿಕ ರಜೆ ಅರ್ಜಿಯನ್ನು ಸಲ್ಲಿಸಿ ರಜೆ ಮುಗಿದ ನಂತರ ಕರ್ತವ್ಯಕ್ಕೆ ಹಾಜರಾಗದೆ ಅನಧಿಕೃತವಾಗಿ ಗೈರು ಹಾಜರಾಗಿರುವ ಆರೋಪವು 
ಸಾಬೀತಾಗಿರುತ್ತದೆ ಎಂದು ತಿಳಿಸಿರುತ್ತಾರೆ. ಆದ್ದರಿಂದ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ ) ನಿಯಮಾವಳಿಗಳು 
1957ರ ನಿಯಮ 12 ( ಎ) ಪ್ರಕಾರ ಆರೋಪಿತರಿಗೆ ವಿಚಾರಣಾ ವರದಿಯನ್ನು ಕಳುಹಿಸಿ ವರದಿಯ ಅಂಶಗಳನ್ನು ಏಕೆ ಒಪ್ಪಿಕೊಳ್ಳಬಾರದು ಎನ್ನುವ ಬಗ್ಗೆ . 
ಅಹವಾಲು ಸಲ್ಲಿಸುವುದಿದ್ದಲ್ಲಿ 15 ದಿನಗಳ ಒಳಗಾಗಿ ಸಲ್ಲಿಸುವಂತೆ 2ನೇ ಕಾರಣ ಕೇಳುವ ನೋಟೀಸನ್ನು ಮೇಲೆ ಓದಲಾದ (8) ರ ದಿನಾಂಕ 
31 - 10- 2008ರಂದು ಜಾರಿ ಮಾಡಲಾಗಿತ್ತು. 

ಸರ್ಕಾರದಿಂದ ಹೊರಡಿಸಿದ ದಿನಾಂಕ 31 - 10 - 2008ರ 2ನೇ ಷೋಕಾಸ್ ನೋಟೀಸಿಗೂ ವೈದ್ಯರು ಯಾವುದೇ ಲಿಖಿತ ಹೇಳಿಕೆಯನ್ನು 
ಸಲ್ಲಿಸಿರುವುದಿಲ್ಲ ಹಾಗೂ ವಿಚಾರಣೆಗೂ ಸಹ ಹಾಜರಾಗಿರುವುದಿಲ್ಲವಾದ್ದರಿಂದ ಇವರ ವಿರುದ್ಧ ಆರೋಪಗಳು ವಿಚಾರಣಾ ವರದಿಯಿಂದ 
ಸಾಬೀತಾಗಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು 1957ರ ನಿಯಮ 8 ( VIII) ರ 
ಅನುಸಾರ ಸೇವೆಯಿಂದ ವಜಾ ಮಾಡುವ ದಂಡನೆಯನ್ನು ವಿಧಿಸಲು ತೀರ್ಮಾನಿಸಿ ಈ ಕೆಳಕಂಡಂತೆ ಅದೇಶಿಸಿದೆ. 

* ಸರ್ಕಾರಿ ಆದೇಶ ಸಂಖ್ಯೆ : ಕಾಇ 176 ಎಲ್‌ಎಸ್‌ಐ 2005, ಬೆಂಗಳೂರು, ದಿನಾಂಕ : 10 - 03 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಡಾ|| ಚಂದ್ರಲೇಖ ಜಗದೀಶ್, ವಿಮಾ ವೈದ್ಯಾಧಿಕಾರಿ, ಇವರು ಕಾರ್ಮಿಕ ರಾಜ್ಯ ವಿಮಾ 
ಆಸ್ಪತ್ರೆ, ದಾಂಡೇಲಿ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾಗ ದಿನಾಂಕ 19 - 09 - 2003ರಿಂದ ಕರ್ತವ್ಯದಿಂದ ಅನಧಿಕೃತವಾಗಿ ಗೈರು ಹಾಜರಾಗಿರುವ ಆರೋಪ ಇಲಾಖಾ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಮೇ ೧೨ , ೨೦೧೧ 


೧೪೮೫ 


ವಿಚಾರಣೆಯಿಂದ ಸಾಬೀತಾಗಿರುವುದರಿಂದ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳ 
1957ರ ನಿಯಮ 8 ( VIII) ರ ಅನುಸಾರ ತಕ್ಷಣದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ವಜಾ ಮಾಡುವ ದಂಡನೆಯನ್ನು ವಿಧಿಸಲಾಗಿದೆ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೋವಿಂದಸ್ವಾಮಿ 

ಪೀಠಾಧಿಕಾರಿ 

ಕಾರ್ಮಿಕ ಇಲಾಖೆ 
ಪಿ . ಆರ್ , ನಂ . 742 

ಕಾರಾವಿ ಯೋ ( ವೈ ) ಸೇವೆಗಳು 
INFRASTRUCTURE DEVELOPMENT SECRETARIAT 
Sub : Release of Funds to Railways through K -RIDE 
Read : 1 . G . O . No . IDD 49 NSW 2010, dated 19 - 01 -2011 

2, G . O . No . UDD 29 NSW 2010, dated 09-02- 2011 
3 . G . O . No . IDD 52 NSW 2010 , dated 09 - 02- 2011 
4. G . O . No . IDD 01 NSW 2008, dated 09- 02 -2011 
5. G . O . No . IDD 13 NSW 2008, dated 09- 02- 2011 
6. G . O . No .IDD 80 NSW 2009 , dated 23 -02-2011 
7. Letter No. W 63/CN /BNC /K -RIDE, dated 25 -02 - 2011 of CAO , SWR 

8 . The meeting held on 05 -03 -2011 under the Chairmanship of Principal Secretary, IDD . 
Preamble : 

In G . O . read at Sl. No. ( 1) above , Government of Karnataka has released an amount of Rs. 1 , 38 ,49, 000 -00 towards Rub in 
lieu of LC No. 261 between Yalavagi-Kalasa . 

2 . In G . O . read at Sl. No. (2 ) above , GoK has released an amount of Rs. 25 .00 crores towards construction of new 
railway line between Kadur-Chikmagalur -Sakleshpur railway project. 

3. In G . O . read at Sl. No . (3) above, GoK has released an amount of Rs. 5 .00 crores towards Shimoga - Talaguppa guage 
conversion project. 

4 . In G . O . read at Sl. No. (4) above, GoK has released an amount of Rs. 10.00 crores towards Munirabad 
Mehboobnagar new BG line . 

5 . In G . O . read at Sl. No. (5 ) above , GoK has released an amount of Rs. 10 .00 crores towards Bidar Gulbarga New 
Railway line. 

6. In G . O . read at Sl. No. (6) above , Gok has released an amount of Rs. 15 .00 crores towards Kolar - Chickballapur 
guage conversion project. 

7. In letter read at Sl. No . (7) above, the Chief Administrative Officer, SWR/SCR has expressed difficulty in drawing the 
funds directly from State Huzur Treasury . Pursuant to this , in the meeting held on 05 -03- 2011 under the Chairmanship of Principal 
Secretary to Govt., IDD it was decided that since the Financial Year is coming to an end K -RIDE would draw the funds released in the 
above G . O . s read at (1) to (6 ) to avoid further delay in the release of funds to Ministry of Railways . 
8 . Hence this Order. 

Government Order No. : IDD 1 NSW 2008 , Bangalore, dated 05 -03- 2011 
In the circumstances explained above , the Chief Executive Officer, K -RIDE is authorized to draw the amount released during 
the Financial Year 2010 -11 on a payee s receipt duly countersigned by the Under Secretary to Government, Infrastructure 
Development Department and K -RIDE shall in turn deposit the same with the Financial Advisor and Chief Accounts Officer 
(Construction ) South Western Railway, Bangalore /South Central Railway , Secunderabad for the Financial year 2010 - 11. 


By Order and in the name of the Governor of Karnataka 

C . A . Baburavindranath Patel 

Under Secretary to Government 
P . R . 743 

Infrastructure Development Department 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದ ವಸತಿ ಇಲಾಖೆಯಲ್ಲಿನ ಕಾರ್ಯದರ್ಶಿ ಹುದ್ದೆಯನ್ನು ಪೂರಕ ಸಿಬ್ಬಂದಿ 

ಹುದ್ದೆಗಳೊಂದಿಗೆ ಮುಂದುವರಿಸುವ ಬಗ್ಗೆ . 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 205 ಸಅಸೇ 2009 , ದಿನಾಂಕ 20 - 04 - 2009 

2) ಸರ್ಕಾರದ ಆದೇಶ ಸಂಖ್ಯೆ : ಸಿಆಸಿ 50 ಸಆಸೇ 2010, ದಿನಾಂಕ 20 - 2 - 2010 
3) ಸರ್ಕಾರದ ಕಾರ್ಯದರ್ಶಿ , ವಸತಿ ಇಲಾಖೆ ಇವರ ಅನಧಿಕೃತ ಟಿಪ್ಪಣಿ ಸಂಖ್ಯೆ : 

ಡಿಒಹೆಚ್ / 667 / ಎಸ್‌ಇಸಿವೈ /2011 , ದಿನಾಂಕ 20 - 02 - 2010 . 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಆದೇಶದಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದ ವಸತಿ ಇಲಾಖೆಯಲ್ಲಿ ಸೃಜಿಸಲಾಗಿರುವ ಸರ್ಕಾರದ 
ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿ ಹಾಗೂ ಪೂರಕ ಸಿಬ್ಬಂದಿ ಹುದ್ದೆಗಳನ್ನು ತಾತ್ಕಾಲಿಕವಾಗಿ ದಿನಾಂಕ 01 - 04 - 2010 ರಿಂದ 31 - 03 - 2011 ರವರೆಗೆ 


೧೪೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


ಭಾಗ - ೧ 


ಮುಂದುವರಿಸಲಾಗಿತ್ತು. ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ಸರ್ಕಾರದ ಕಾರ್ಯದರ್ಶಿ ವಸತಿ ಇಲಾಖೆ ಹಾಗೂ ಪೂರಕ 
ಹುದ್ದೆಗಳು ಅವಶ್ಯಕವಿದ್ದು ಈ ಕೆಳಕಂಡ ಹುದ್ದೆಗಳನ್ನು ಮುಂದುವರಿಸುವಂತೆ ಕೋರಲಾಗಿದೆ. 
ಕ್ರಮ ಸಂಖ್ಯೆ ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಆಪ್ತ ಕಾರ್ಯದರ್ಶಿ ( ಆಪ್ತ ಕಾರ್ಯದರ್ಶಿ ಗ್ರೇಡ್- 2) 
ಶೀಘ್ರಲಿಪಿಗಾರರು/ ಹಿರಿಯ ಶೀಘ್ರಲಿಪಿಗಾರರು/ ಪತ್ರಾಂಕಿತ ಆಪ್ತ ಸಹಾಯಕರು 
ಕಿರಿಯ ಸಹಾಯಕರು /ಸಹಾಯಕ 
ವಾಹನ ಚಾಲಕರು 
ದಲಾಯತ್ 


ಒಟ್ಟು 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 134 ಸಅಸೇ 2011, ಬೆಂಗಳೂರು, ದಿನಾಂಕ: 09 -03- 2011 
ಕರ್ನಾಟಕ ಸರ್ಕಾರ ಸಚಿವಾಲಯದ ವಸತಿ ಇಲಾಖೆಯಲ್ಲಿ ತಾತ್ಕಾಲಿಕವಾಗಿ ಸೃಜಿಸಲಾಗಿರುವ ಸರ್ಕಾರದ ಕಾರ್ಯದರ್ಶಿ ಹಾಗೂ ಈ ಕೆಳಕಂಡ 
ಪೂರಕ ಹುದ್ದೆಗಳನ್ನು ದಿನಾಂಕ 01 -04 - 2011 ರಿಂದ ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಮುಂದುವರಿಸಿ ಆದೇಶಿಸಿದೆ. 
ಕ್ರಮ ಸಂಖ್ಯೆ ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಆಪ್ತ ಕಾರ್ಯದರ್ಶಿ ( ಆಪ್ತ ಕಾರ್ಯದರ್ಶಿ ಗ್ರೇಡ್ - 2) 

01 
ಶೀಘ್ರಲಿಪಿಗಾರರು / ಹಿರಿಯ ಶೀಘ್ರಲಿಪಿಗಾರರು/ ಪತ್ರಾಂಕಿತ ಆಪ್ತ ಸಹಾಯಕರು 
ಕಿರಿಯ ಸಹಾಯಕರು/ಸಹಾಯಕ 
ವಾಹನ ಚಾಲಕರು 


ದಲಾಯತ್ 


ಒಟ್ಟು 


07 


ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 96 , ದಿನಾಂಕ 10 -07 - 1996ರಲ್ಲಿ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ 
ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ ಎಂದು ಪರಿಭಾವಿಸಿ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್. ವಿಜಯಾನಂದಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ , ನಂ . 744 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3) 


ಕಂದಾಯ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಕಂಇ/262/ ಮನೋಮು/2010 , ಬೆಂಗಳೂರು, ದಿನಾಂಕ 03 - 03 - 2011 


ಸರ್ಕಾರದ ಆದೇಶ ಸಂಖ್ಯೆ: ಕಂಇ 190 ಮುನೋಮು 2010 ದಿನಾಂಕ 14 -12 - 2009ರಲ್ಲಿ ನೂತನ ಕಾವೇರಿ ತಂತ್ರಾಂಶ ಅಭಿವೃದ್ಧಿ ಪಡಿಸಲು 
ಚಾಲನಾ ಸಮಿತಿ ಹಾಗೂ ತಾಂತ್ರಿಕ ಸಮಿತಿಯನ್ನು ರಚಿಸಲಾಗಿದ್ದು, ಸದರಿ ಆದೇಶದಲ್ಲಿನ ತಾಂತ್ರಿಕ ಸಮಿತಿಯ ಕ್ರ. ಸಂ . 6ರಲ್ಲಿನ ಪ್ರೊ . ದೇಬಬ್ರತ್‌ದಾಸ್ , 
ಅಸೋಸಿಯೇಟ್ ಪ್ರೊಫೆಸರ್‌, ಐ .ಐ . ಐ. ಟಿ., ಬೆಂಗಳೂರು ಇವರ ಬದಲಾಗಿ Prof. Rahul De , Quantitative Methods & Information Systems, 
Indian Institute of Management, Bannerghatta Road, Bengaluru-560 076 ಇವರನ್ನು ತಿದ್ದುಪಡಿ ಸಂಖ್ಯೆ: ಕಂಇ 130 ಮುನೋಮು 2010 
ದಿನಾಂಕ 24 - 07 -2010ರಲ್ಲಿ ನೇಮಕ ಮಾಡಲಾಗಿದ್ದು, ಸದರಿಯವರು ಕೆಲಸದ ಒತ್ತಡವಿರುವುದರಿಂದ ತಾಂತ್ರಿಕ ಸಮಿತಿಯಿಂದ ಕೈಬಿಡುವಂತೆ 
ಕೋರಿರುವುದರಿಂದ Prof. Rahul De , Quantitative Methods & Information Systems,Indian Institute of Management, Bannerghatta Road, 
Bengaluru -560 076 ಇವರ ಬದಲಾಗಿ ಶ್ರೀ ಎಸ್ . ರಾಮನಾಥನ್ Head CND Computer Information Group , ISRO Satelite Centre , Old 
Airport Road , Bengaluru ರವರನ್ನು ತಾಂತ್ರಿಕ ಸಮಿತಿಯ ಸದಸ್ಯರನ್ನಾಗಿ ಸರ್ಕಾರ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಕೆ. ರಾಮಚಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ನೋಂದಣಿ ಮತ್ತು ಮುದ್ರಾಂಕ) 


ಪಿ .ಆರ್, ನಂ . 745 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೨, ೨೦೧೧ 

೧೪೮೭ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಮಾಜಿ ದೇವದಾಸಿ ಮಹಿಳೆಯರಿಗೆ ಮಾಸಾಶನ ನೀಡುವ ಕುರಿತು ನಾಲ್ಕನೇ ಹಾಗೂ ಕೊನೆಯ ತ್ರೈಮಾಸಿಕ ಕಂತಿನ 

ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಮಮ ಇ:57 ಮಅನಿ 2008, ದಿನಾಂಕ 15 - 03 - 2008 

2 . ಸರ್ಕಾರದ ಆದೇಶ ಸಂಖ್ಯೆ: ಮಮಅ:55: ಮಅನಿ :2010 , ದಿನಾಂಕ 31 - 07 - 2010 , 05 - 10 -2010 ಮತ್ತು 

05 - 02 - 2011 . 
3. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ , ಬೆಂಗಳೂರು ಇವರ ಪತ್ರ ಸಂಖ್ಯೆ : 

ಮಅನಿ: ಲೆಕ್ಕಶಾಖೆ:1:2010, ದಿನಾಂಕ 08 - 02 - 2011. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮಾಂಕ (1) ರ ಸರ್ಕಾರದ ಆದೇಶದಲ್ಲಿ ರಾಜ್ಯದ ಮಾಜಿ ದೇವದಾಸಿ ಮಹಿಳೆಯರಿಗೆ ಮಾಸಿಕ ರೂ . 400/ - ಗಳ 
ಮಾಸಾಶನವನ್ನು ತಾಲ್ಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ನೇರವಾಗಿ ಖಜಾನೆಯಿಂದ ಹಣ ಸೆಳೆದು ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 
ಜಮಾ ಮಾಡಲು ಅನುಮತಿ ನೀಡಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮಾಂಕ (2) ರ ಸರ್ಕಾರದ ಆದೇಶಗಳಲ್ಲಿ 2010 - 11ನೇ ಸಾಲಿನಲ್ಲಿ ಮಾಜಿ ದೇವದಾಸಿ ಮಹಿಳೆಯರಿಗೆ ಮೂರು ತಿಂಗಳ 
ಅವಧಿಗೆ ಮಾಸಿಕ ರೂ . 400/ - ಗಳಂತೆ ಮಾಸಾಶನವನ್ನು ಪಾವತಿಸಲು ಮೊದಲನೇ ಕಂತಿನಲ್ಲಿ ರೂ . 175 . 00 ಲಕ್ಷಗಳನ್ನು , ಎರಡನೇ ಕಂತಾಗಿ ರೂ . 
175. 00 ಲಕ್ಷಗಳನ್ನು ಮತ್ತು ಮೂರನೇ ಕಂತಿನಲ್ಲಿ ರೂ . 175 .00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ ಕ್ರಮಾಂಕ ( 3) ರಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇವರ ಪ್ರಸ್ತಾವನೆಯಲ್ಲಿ 
2010 - 11ನೇ ಸಾಲಿನಲ್ಲಿ ಮಾಜಿ ದೇವದಾಸಿ ಮಹಿಳೆಯರಿಗೆ ಮಾಸಿಕ ರೂ . 400 / - ಗಳ ಮಾಸಾಶನವನ್ನು ನಾಲ್ಕನೇ ಕಂತಾಗಿ ರೂ . 175 .00 ಲಕ್ಷಗಳನ್ನು 
ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ , ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಮಮಇ / 55 / ಮಅನಿ / 2010 , ಬೆಂಗಳೂರು, ದಿನಾಂಕ : 15 - 03 - 2011 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ 2010 -11ನೇ ಸಾಲಿಗೆ ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದಲ್ಲಿ ನಮೂದಿಸಿರುವಂತೆ 
ಮಾಜಿ ದೇವದಾಸಿ ಮಹಿಳೆಯರಿಗೆ ಮೂರು ತಿಂಗಳ ಅವಧಿಗೆ ಮಾಸಿಕ ರೂ . 400 / - ಗಳಂತೆ ಮಾಸಾಶನವನ್ನು ಪಾವತಿಸಲು ನಾಲ್ಕನೇ ಹಾಗೂ ಕೊನೆಯ 
ಕಂತಾಗಿ ರೂ . 175 .00 ( ರೂಪಾಯಿ ಒಂದು ನೂರಾ ಎಪ್ಪತ್ತೈದು ಲಕ್ಷಗಳು ಮಾತ್ರ) ಲಕ್ಷಗಳನ್ನು ಬಿಡುಗಡೆ ಮಾಡಿ ಅದೇಶಿಸಿದೆ. ತಾಲ್ಲೂಕಿನ ಶಿಶು 
ಅಭಿವೃದ್ಧಿ ಯೋಜನಾಧಿಕಾರಿಗಳು ನೇರವಾಗಿ ಖಜಾನೆಯಿಂದ ಹಣ ಸೆಳೆದು ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡುವುದು ಹಾಗೂ 
ಸದರಿ ಮೊಬಲಗನ್ನು ಉಪಯೋಗಿಸಿ ತಕ್ಷಣವೇ ಉಪಯುಕ್ತತಾ ಪ್ರಮಾಣ ಪತ್ರವನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ 
ನಿಗಮ ಇವರಿಗೆ ಸಲ್ಲಿಸುವುದು . 

ಇದಕ್ಕೆ ತಗಲುವ ವೆಚ್ಚವನ್ನು ಮಾಜಿ ದೇವದಾಸಿಯರಿಗೆ ಮಾಸಾಶನ ಪಿಂಚಣಿ ಮತ್ತು ನಿವೃತ್ತ ಸೌಲಭ್ಯಗಳು ಲೆಕ್ಕ ಶೀರ್ಷಿಕೆ 2235 - 02 - 103 
0 -53 - 251 (ಯೋಜನೆ) ಅಡಿಯಲ್ಲಿ ಒದಗಿಸಿರುವ ಆಯವ್ಯಯದಲ್ಲಿ ಭರಿಸುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆ. ಇ. 214 ವೆಚ್ಚ - 3/11, ದಿನಾಂಕ 11 -03 - 2011ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹಾಗೂ ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ/\/ ಟಿಎಫ್‌ಪಿ /2008 , ದಿನಾಂಕ 16 - 05 - 2008ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ 
ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 

ಅನುಬಂಧ 
ಸರ್ಕಾರಿ ಆದೇಶ ಸಂಖ್ಯೆ: ಮಮಇ 55 ಮಅನಿ 2016 , ದಿನಾಂಕ 15 - 03 - 2011 


2010 - 11ನೇ ಸಾಲಿನಲ್ಲಿ ಅರ್ಹರಿರುವ ಮಾಜಿ ದೇವದಾಸಿಯರಿಗೆ ಬಿಡುಗಡೆ ಮಾಡುತ್ತಿರುವ 4ನೇ ಕಂತಿನ ಮಸಾಶನದ ವಿವರ 

2010 - 11ನೇ 
ಜಿಲ್ಲೆಗಳು/ 

ಸಾಲಿನ 1ನೇ ಕಂತಿನ 2ನೇ ಕಂತಿನ 3ನೇ ಕಂತಿನ | 4ನೇ ಕಂತಿನ 
ಸಂ . ತಾಲ್ಲೂಕುಗಳು ಫಲಾನುಭವಿಗಳ ಅನುದಾನ 

ಅನುದಾನ ಅನುದಾನ ಅನುದಾನ 

ಸಂಖ್ಯೆ 
| ( 1) ( 2 ) ( 3) 

( 6 ) 
ಬಿಜಾಪುರ ಜಿಲ್ಲೆ 
ಬಿಜಾಪುರ 

738 885600 885600 590400 

885600 
ಇಂಡಿ 

| 98 || 117600 | 

117600 117600 

78400 
ಸಿಂದಗಿ 

| 253 | 303600 | 303600 202400 

303600 
| 4 | ಬಿ . ಬಾಗೇವಾಡಿ 

| 529 | 634800 

634800 634800 

423200 
| ಮುದ್ದೇಬಿಹಾಳ 

| 392 | 470400 

470400 367600 

416400 
2010 | 2412000 | 2412000 | 

1912800 | 

2107200 


೧೪೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


ಭಾಗ - ೧ 


397200 


| 
| 


996000 


| 
| 
| 
| 


331 | 
830 | 
917 
308 
308 
224 
2918 | 


264800 
664000 | 
758000 
369600 
246400 

179200 
2482000 


529600 | 
1328000 
1442800 | 
369600 
492800 

358400 
4521200 


1100400 | 
369600 
369600 
268800 
3501600 


264800 
664000 
733600 | 
246400 
246400 

179200 | 
2334400 


| 


20 | 


602 
603 
152 
461 


| 
| 
| 
| 


24000 
722400 
723600 
182400 
553200 
526800 
369600 
26400 

85200 | 
537600 
3751200 


16000 | 
481600 
482400 | 
121600 
368800 
_ 351200 || 
246400 

17600 | 
56800 | 
358400 


439 


16000 
481600 
482400 | 
121600 
368800 
351200 
246400 

17600 
56800 
358400 
2500800 


32000 
963200 
964800 
243200 
737600 
702400 
492800 

35200 | 
113600 
716800 


308 
22 

70 | | 
448 
3126 


| 


2500800 | 


5001600 | 


538 
747 
1285 | 


645600 
896400 
1542000 


645600 
_ 896400 | 
1542000 


645600 
896400 
1542000 


430400 
597600 
1028000 


| 


489600 


| 
| 


ಬಾಗಲಕೋಟೆ 
| 1 | ಬಾಗಲಕೋಟೆ 
- 2 | ಜಮಖಂಡಿ 

ಮೂಧೋಳ 

ಬೀಳಗಿ, 
5 | ಬದಾಮಿ 
6 | ಹುನಗುಂದ 

ಒಟು 
ಬೆಳಗಾವಿ 
1 | ಬೆಳಗಾವಿ ( ನ ) 

ಅಥಣಿ 
ರಾಯಭಾಗ. 
ಸವದತ್ತಿ 

ಹುಕ್ಕೇರಿ 
__ 6 | ಗೋಕಾಕ 

7 | ಚಿಕೋಡಿ 
| 8 | ಖಾನಾಪೂರ 
9 | ಬೈಲಹೊಂಗಲ 
| ರಾಮದುರ್ಗ 

- ಒಟ್ಟು 

ಬಳ್ಳಾರಿ 
1 . ಹೊಸಪೇಟೆ 
2 | ಸಂಡೂರು 

ಒಟು 
ಕೊಪ್ಪಳ 
1 | ಕೊಪಳ 
| ಗಂಗಾವತಿ 

ಯಲಬುರ್ಗಾ 
ಕುಷ್ಟಗಿ 

ಒಟ್ಟು 
ರಾಯಚೂರು 
ರಾಯಚೂರು 

ಮಾನ್ವಿ 
_ 3 | ದೇವದುರ್ಗ 

| ಲಿಂಗಸಗೂರು 
5 | ಸಿಂದನೂರು 

ಒಟ್ಟು 
ಗುಲ್ಬರ್ಗಾ 
ಸುರಪುರ 
ಶಹಾಪುರ 
| ಯಾದಗಿರಿ 
4 | ಜೇವರ್ಗಿ 
5 | ಆಳಂದ 
6 ಚಿತ್ತಾಪೂರ 

ಸೇಡಂ 
| 8 | ಅಫ್ಘಲ್ ಪುರ 
| 9 | ಚಿಂಚೋಳಿ 
- 

ಒಟು 

ಗದಗ. 
1 | ಗದಗ 
2 | ಶಿರಹಟಿ 
| ರೋಣ 

ಮುಂಡರಗಿ. 
5 | ನರಗುಂದ 


612 | 
734 | 
236 
243 
1825 


734400 | 
880800 
283200 
291600 | 
2190000 | 


489600 | 
587200 
188800 | 
194400 | 
1460000 


979200 
1174400 
377600 

388800 | 
2920000 | 


880000 
283200 
194400 | 
1847200 | 


| 


| 


160 | 
451 
393 
526 
460 
1990 


- 192000 
541200 
471600 | 
631200 
552000 
2388000 


192000 
541200 
471600 | 
631200 
555200 
2391200 


192000 
541200 
471600 | 
631200 
552000 
2388000 


192000 
541200 
471600 
631200 | 
548800 
2384800 


| 


120 
146 


2 . 


192000 | 
233600 | 
48000 


30 


139200 


| 
| 
| 
| 


87 
129 | 
64 
11 
35 | 

2 | 
624 | 


144000 
175200 

36000 
104400 
154800 
76800 
13200 
42000 | 

0 | 
746400 


96000 
116800 | 
24000 | 
69600 | 
103200 
51200 | 

8800 | 
28000 


144000 
175200 

36000 
104400 
154800 
76800 
13200 | 
42000 


206400 
102400 

17600 
56000 

0 | 
995200 


| 
| 


497600 


746400 


| 
| 
| 


196800 
237600 


164 | 
198 | 
251 | 
82 
49 | 
744 


301200 
98400 | 
58800 
892800 | 


196800 
237600 
301200 
98400 
58800 
892800 


196800 
237600 
301200 
98400 
58800 
892800 


196800 
237600 
301200 
98400 
58800 
892800 


| 


ಒಟ್ಟು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


೧೪೮೯ 


ಒಟ್ಟು 


* 


ಧಾರವಾಡ 
| | | ಧಾರವಾಡ ( ಗಾ ) 

| 43 | 51600 68800 51600 

34400 
[ 2 | ಹುಬಳಿ ( ಗಾ ) 

| 48 | 57600 76800 57600 

38400 | 
ಹುಬ್ಬಳ್ಳಿ ಧಾರವಾಡ 

150 180000 240000 180000 | 

120000 
| 4 | ಕುಂದಗೋಳ 

| 130 | 156000 | 208000 156000 

104000 
[ 5 ] ಕಲಘಟಗಿ 

| 30 36000 . 48000 36000 

24000 
| 6 | ನವಲಗುಂದ 

| 66 79200 105600 79200 

52800 
ಒಟ್ಟು | 467 | 560400 

747200 560400 

373600 
ಹಾವೇರಿ 

| 
1 ] ಹಾವೇರಿ 

| 128 | 153600 | 153600 153600 

153600 
ರಾಣೆಬೆನ್ನೂರು 

| 88 105600 105600 105600 

105600 
3 | ಶಿಗಾಂವಿ 

| 42 50400 50400 50400 

50400 
4 | ಹಿರೇಕೆರೂರು 

| 50 | 60000 60000 60000 

60000 
5 | ಹಾನಗಲ್ 

| 16 | 19200 . 19200 . 19200 

19200 
6 | ಸವಣೂರು 

95 114000 114000 114000 

114000 
27 . 32400 | 32400 32400 

32400 
446 535200 | 535200 535200 

535200 
| Grand Total 15435 | 17500000 | 17500000 | 17500000 | 17500000 | 

( ಬಿ . ಕಮಲಮ್ಮ ) 

ಸರ್ಕಾರದ ಅಧೀನ ಕಾರ್ಯದರ್ಶಿ -2 
ಪಿ . ಆರ್ , 765 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಗೆ 2010 - 11ನೇ ಸಾಲಿನಲ್ಲಿ ನಾಲ್ಕನೆ ಕಂತಾಗಿ ರೂ . 500.00 ಲಕ್ಷಗಳನ್ನು 

ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಯೋಇ 15 ಮಪ್ರಮಂ 2017, ದಿನಾಂಕ 25 -06 -2010 

2. ಸರ್ಕಾರಿ ಆದೇಶ ಸಂಖ್ಯೆ: ಯೋಇ15 ಮಪ್ರಮಂ 2010, ದಿನಾಂಕ 23 - 08 - 2010 
3. ಸರ್ಕಾರಿ ಆದೇಶ ಸಂಖ್ಯೆ : ಯೋಇ 15 ಮಪ್ರಮಂ 2017, ದಿನಾಂಕ 28 - 01 - 2011 
4. ಕಾರ್ಯದರ್ಶಿ , ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ, ಇವರ ಪತ್ರ ಸಂಖ್ಯೆ : 

ಮಪ್ರಮಂ/ನಗದು/ ಅನುದಾನ/ 2010 - 11 / 653, ದಿನಾಂಕ 03- 02- 2011, 
ಪ್ರಸ್ತಾವನೆ : 

2010 - 11ನೇ ಸಾಲಿನಲ್ಲಿ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಗೆ ಲೆಕ್ಕಶೀರ್ಷಿಕೆ “2515 - 00 -800 - 0 - 05 (ಯೋಜನೆ) ” ಅಡಿಯಲ್ಲಿ ರೂ . 
100.00 ಲಕ್ಷಗಳನ್ನು ಹಾಗೂ “4515- 00- 800 -0 - 03” ಅಡಿಯಲ್ಲಿ ರೂ . 1900.00 ಲಕ್ಷಗಳನ್ನು ಒದಗಿಸಲಾಗಿದೆ. ಮೇಲೆ ಓದಲಾದ (1) (2) ಮತ್ತು 
(3) ರ ಆದೇಶಗಳಲ್ಲಿ ಮೂರು ಕಂತುಗಳಲ್ಲಿ ಒಟ್ಟು ರೂ . 1500 .00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ . ಮೇಲೆ ಓದಲಾದ ( 4) ರ ಪತ್ರದಲ್ಲಿ 
ಕಾರ್ಯದರ್ಶಿ , ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ, ಇವರು ನಾಲ್ಕನೇ ಕಂತನ್ನು ಬಿಡುಗಡೆ ಮಾಡಲು ಕೋರಿರುವ ಹಿನ್ನೆಲೆಯಲ್ಲಿ ಮಂಡಳಿಗೆ ನಾಲ್ಕನೇ 
ಕಂತಾಗಿ ರೂ . 500.00 ಲಕ್ಷಗಳನ್ನು ಬಿಡುಗಡೆ ಮಾಡಲು ಉದ್ದೇಶಿಸಲಾಗಿದೆ. ಆದುದರಿಂದ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಯೋ8/ 15 / ಮಪ್ರಮಂ/ 2010 , ಬೆಂಗಳೂರು, ದಿನಾಂಕ : 15 - 03 - 2011 
2010 -11ನೇ ಸಾಲಿನಲ್ಲಿ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಗೆ ಲೆಕ್ಕಶೀರ್ಷಿಕೆ “4515 - 00 - 800 -0 - 03 -132 ” ಅಡಿಯಲ್ಲಿ ರೂ . 500.00 
ಲಕ್ಷಗಳನ್ನು ( ಐನೂರು ಲಕ್ಷಗಳು ಮಾತ್ರ) ಬಿಡುಗಡೆ ಮಾಡಲಾಗಿದೆ. 

2) ಬಿಡುಗಡೆಯಾದ ಮೊತ್ತವನ್ನು ಮಂಡಳಿಯ ವೈಯಕ್ತಿಕ ಖಾತೆಯಲ್ಲಿ ಮೊದಲು ಇಟ್ಟು ನಂತರ ಕಾರ್ಯಕ್ರಮದ ಅನುಗುಣವಾಗಿ ಖರ್ಚು 
ಮಾಡತಕ್ಕದ್ದು . ನಿಯಮಾನುಸಾರ ಹಣ ಬಳಕೆ ದೃಢೀಕರಣ ಪತ್ರವನ್ನು 2010 - 11ರ ಸಾಲಿನಲ್ಲಿ ಮಂಡಳಿಯ ಕಾರ್ಯದರ್ಶಿಯವರು ಸರ್ಕಾರಕ್ಕೆ 
ಸಲ್ಲಿಸತಕ್ಕದ್ದು. 

3) ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಹಿಂಬರಹ ಸಂಖ್ಯೆ: ಆಇ 2 ವೆಚ್ಚ -6/2011, ದಿನಾಂಕ 14 -03- 2011ರಲ್ಲಿ ನೀಡಿರುವ ಸಹಮತಿಯ 
ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

( ಬಿ . ಚಿಕ್ಕರಾಜು) 

ಸರ್ಕಾರದ ಅಧೀನ ಕಾರ್ಯದರ್ಶಿ -1 & 2 
ಪಿ . ಆರ್‌. 766 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 


0850 


FIDEEZE JOZE, no died, he 09 , 9000 


231 - 0 


FOREST , ECOLOGY AND ENVIRONMENT SECRETARIAT 
Sub : Diversion of 2 .587 ha of Forest land in Karwar (T ), Uttara Kannada District for comprehensive water supply 

scheme to Gotegali and 9 other surrounding villages in favour of Executive Engineer, PRE Division , 

Karwar . 
Read : 1. Letter No. A5 (2 )GFL .CR - 38 /07 -08 , dated 12- 11 - 2008 of Principal Chief Conservator of Forests , 

Bangalore. 
2. State Government letter No . FEE 12 FLL 2009 , dated 04 -03 -2009 . 
3 . Letter No. 4 -KRB589/2009-BAN /5546 , dated 03 -09- 2009 of Government of India , Ministry of 

Environment and Forests , RegionalOffice, Southern Zone, Bagalore . 
4 . State Government letter No. FEE 12 FLL 2009, dated 15 - 11 -2010 . 
5 . Letter No. 4 -KRB589/ 2009 -BAN /8527, dated 24 -01- 2011 of Government of India , Ministry of 

Environment and Forests , Regional Office, Southern Zone, Bangalore . 
Preamble : 

The Principal Chief Conservator of Forests , Bangalore vide his letter dated 12 -11- 2008 read at (1 ) above has submitted the 
proposal to obtain the approval of Government of India under Section 2 of Forest (Conservation ) Act, 1980 for diversion of 2.587 ha. of 
forest land in Gotegali, Bhaire , Ulaga, Bolshitta , Ghadsai, Gopashitta , Hankon , Hotegali , Madewada , Savantwada, Kolege , Chittakula 
and Majali villages in karwar Taluk , Uttara Kannada District for comprehensive water supply scheme to Gotegali and 9 other 
surrounding villages in favour ofExecutive Engineer, PRE Division , Karwar. 

Accordingly the proposal was recommended to Government of India vide State Government letter dated 04-03 -2009 read at 
(2 ) above. 

The Government of India , Ministry of Environment and Forests , Regional Office , Bangalore vide their letter dated 
03-09- 2010 read at (3 ) above has given its approval in Principle (Stage-I) for diversion of forest land subject to fulfillment of certain 
conditions and the samewas communicated to the Principal Chief Conservator of Forests , Bangalore for compliance . 

The Principal Chief Conservator of Forests , Bangalore vide his letter dated 16 -09 - 2010 furnished the compliance report and 
the same has been sent to Government of India vide State Government letter dated 15 - 11-2010 read at ( 4 ) above. 

Government of India Ministry of Environment and Forests , Regional Office , South Zone, Bangalore vide their letter dated 
24 -01- 2011 read at (5 ) above has conveyed its approval (Stage- ll) under Section 2 of Forest (Conservation ) Act, 1980 for diversion of 
2 ,587 ha. of forest land in Gotegali, Bhaire , Ulaga , Bolshitta , Ghadsai, Gopashitta , Hankon , Hotegali, Madewada, Savantwada, Kolge , 
Chittakula and Majali villages in Karwar Taluk , Uttara Kannada District for comprehensive water supply scheme to Gotegali and 9 
other surrounding villages in favour of Executive Engineer, PRE Division , Karwar subject to certain conditions . 
The proposal has been examined in detail and hence the Order. 

Government Order No . FEE 12 FLL 2009, Bangalore , dated 05 -03- 2011 
In the Circumstances explained in the preamble above , Government are pleased to accord sanction under Section 2 of 
Forest (Conservation ) Act, 1980 for diversion of 2.587 ha. of forest land in Gotegali, Bhaire , Ulaga, Bolshitta , Ghadsai, Gopashitta , 
Hankon , Hotegali, Madewada , Savantwada, Kolge, Chittakula and Majali villages in Karwar Taluk , Uttara Kannada District for 
comprehensive water supply scheme to Gotegali and 9 other surrounding villages in favour of Executive Engineer, PRE Division , 
Karwar subject to the following conditions . 

1. The legal status of the forest land shall remain unchanged 
2 . The Compensatory afforestation shall be raised over 5 . 1714 ha . of degraded forest land at the cost of user agency . 
3 . The additional amount of the Net Present Value (NPV ) of the diverted forest land if any becoming due after revision of the 

same by the Hon ble Supreme Court of India in future , shall be charged by the State government from the user agency and 
the same shall be transferred to Ad-hoc CAMPA in account number CA- 1582 of Corporation Bank , Block -II , CGO Complex, 

Phase - 1 , Lodhi Road , New Delhi. 
4 . The total forest area utilized for the project shall not exceed 2.587 ha. In case the land is not taken over by the user agency 

or the same is not used for the stipulated purpose within a period of two years , then the area shall be taken back by the 

Forest Department by Conservator of Forests under section 82 ofKarnataka Forest Act 1963. 
5 . The land shall be utilized only for the purpose for which it is released 
6 . Compensatory Afforestation charges to be recovered from the User Agency 
7 . The user agency has to pay the lease rent as fixed by the Government at the time of sanction and any subsequent orders in 

this regard . 
8 . The lease is granted for 20 (Twenty ) years 
9 . Karnataka Forest Act 1963 and Rules 1969 will be applicable for any violation 
10 . The user agency has to pay the Net Present Value as per the Hon ble Suprme Court of India Orders dated 28 -03 -2008 and 

09 - 05 - 2008 . 
11. The Agreement for the transfer of lease should be registered in the jurisdictional Sub -Registrar Office . 
12 . Any other condition to be stipulated by/Government of India / State Government/Principal Chief Conservator of Forests , 
Karnataka in the interest of conservation of forests . 

By Order and in the name of the Governor of Karnataka 

H . M . Mallikarjuna Swamy 

Under secretary to Government 
P . R . 767 

Forest, Ecology and Environment Department. 


21- 0 


FOT & T DOWIE, Todowao , we 09, 9000 


0850 


FOREST, ECOLOGY AND ENVIRONMENT SECRETARIAT 
Sub : Diversion of 0 .86 ha . of Forest Land for Multi Village Drinking Water Supply scheme to Tungal and 2 other 

Villages in Jamkhandi Taluk , Bagalkot District in favour of the Executive Engineer, Panchayat Raj 

Engineering Division , Bagalkote. 
Read : 1. Letter No. A5 (3 )GFL .CR -18 /09 - 10 , dated 05 - 10 -2010 of Principal Chief Conservator of Forests , 

Bangalore . 

2 . Government of India letter No. F .No. 11 -9 /98 -FC , dated 03 -01- 2005 , 26 - 12- 2007 and 11 -09 -2009 . 
Preamble : 

The Principal Chief Conservator of Forests , Bangalore vide his letter dated 05 - 10 - 2010 read at (1 ) above has submitted the 
proposal for diversion of 0 .86 ha . of forest land for Multi Village Drinking Water Supply Scheme to Tungal and 2 other villages in 
Jamkhandi Taluk , Bagalkot District in favour of the Executive Engineer, Panchayat Raj Engineering Division , Bagalkot under the 
Forest (Conservation ) Act, 1980 , subject to certain conditions. 

This proposal has been examined as per the general approval of Government of India in its letter dated 03 -01 -2005 , 
26 - 12- 2007 and 11 -09 -2009 and it has been decided to accord sanction for diversion of 0 .86 ha. of forest land under the Forest 
(Conservation ) Act, 1980. The proposal has been examined in detail and hence the Order. 

Government Order No . FEE 163 FLL 2010 , Bangalore , dated 28 - 02- 2011 
In the circumstances explained in the preamble above and in accordance with the general approval given by Government of 
India in their letters dated 03 -01 -2005 , 26 -12 -2007 and 11 -09 -2009 Government is pleased to accord approval under Forest 
(Conservation ) Act , 1980 for diversion of 0 .86 ha. of forest land for Multi Village Drinking Water Supply Scheme to Tungal and 2 other 
villages in Jamkhandi Taluk , Bagalkot District in favour of the Executive Engineer, Panchyat Raj Engineering Division , Bagalkot under 
the Forest (Conservation ) Act, 1980 subject to the following conditions . 

1. The legal status of the forest land shall remain unchanged and it shall continue to be as forest land . 
2 . The lessee shall pay lease rent as fixed by the Government from time to time 
3 . The lease is for a period of 30 years 
4 . The leased out area should be used for the purpose for which it is granted . In case the land is not used for the stipulated 

purpose within one year or when it no longer needed for the stipulated purpose, the area should be resumed to the Forest 
department under Section 82 of Karnataka Forest act, 1963. The concerned Deputy Conservator of Forests is authorized to 

take necessary action in this regard . No. residential building shall be permitted in the proposed area . 
5 . The Karnataka Forest act 1963 and Rules 1969 and other relevant Acts and Rules will be applicable for any violation . 
6 . The User Agency shall pay the cost of raising Penal Compensatiory afforestation to the extent of 1.00 ha. at the prevailing 

rate at the time of Sanction . 
7 . The user agency has to pay the Net Present Value (NPV) as per the Orders dated 28 -03 - 2008 and 09 -05- 2008 of the 

Hon ble Supreme Court of India. 
8 . The User Agency shall ensure that there should be no damage to the available fauna and flora . 
9 . The User Agency should pay cost of soil erosion controlling structures to be carried out within the forest area . 
10 . Plantation activities , if the concerned Deputy Conservator of Forests finds it necessary, shall be taken up adjacent to the 

project site at the project cost immediately . The plantation shall be maintained at the project cost. 
11 . No labour camp shall be established on the forest lands 
12. No. work shall be allowed after sunset 
13 . Any damage to forest area due to such works shall be compensated by the User Agency from the project cost. The extent of 

damage shall be assessed by the concerned Deputy Conservator of Forest. 
14 . The User Agency shall not sub -lease , mortgage and hypothecate the forest land . 
15 . The approval under the Forest (Conservation) Act, 1980 is subject to the clearance under the Environment (Protection ) Act, 

1986 , if required . 
16 . The User Agency shall abide by all the conditions imposed upon by the Government of India /State Government/Principal 
Chief Conservator of Forests , Bangalore. 

By Order and in the nameof the Governor ofKarnataka 

H . M . Mallikarjuna Swamy 

Under secretary to Government 
P . R . 768 

Forest , Ecology and Environment Department. 


JOBO : 


Edgang : 


ವಸತಿ ಸಚಿವಾಲಯ 
2010 - 11ನೇ ಸಾಲಿನಲ್ಲಿ ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿಗೆ ನಾಲ್ಕನೇ ತ್ರೈಮಾಸಿಕ ಕಂತಿನ ಅನುದಾನ 
ಬಿಡುಗಡೆ ಬಗ್ಗೆ. 
1. JDDFOD Goey J03 : Ja 21 ESJUOS 2010 , QJD OF 01– 07 – 2010 
2. JoFOH Gdeg JOB .: 32 21 ESTIONS 2010 , OJD OF 16 -09 - 2010 
3. Jodrod odey Jo 23: Ja 21 BS JUOS 2010 , OJD OG 20 – 12 – 2010 
4 . GOWDO , FESTI , 2307 & so zelo m5 7038 : FESJ20 /e3Too Lowo3 2010 – 2011, 

DJDOG 15 - 02 - 2011 


೧೪೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


ಭಾಗ - ೧ 


ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿ 2010 - 11ನೇ ಸಾಲಿಗೆ ಮೊದಲನೇ ತ್ರೈಮಾಸಿಕ ಕಂತಾಗಿ ಅನುದಾನವನ್ನು ಸಿಬ್ಬಂದಿ ವೆಚ್ಚ ಯೋಜನೆ 
ಮತ್ತು ಯೋಜನೇತರ ಹಾಗೂ ಹುಡೋ ಸಾಲದ ಮೇಲು ಉಸ್ತುವಾರಿ (ಯೋಜನೇತರ) ಗಾಗಿ ಒಟ್ಟು 1638.55 ಲಕ್ಷಗಳನ್ನು ಕರ್ನಾಟಕ ಕೊಳಚೆ 
ನಿರ್ಮೂಲನ ಮಂಡಳಿಗೆ ಬಿಡುಗಡೆ ಮಾಡಲಾಗಿದೆ. ಕ್ರಮ ಸಂಖ್ಯೆ ( 2) ರಲ್ಲಿ 2010 -11ನೇ ಸಾಲಿನ ಎರಡನೇ ತ್ರೈಮಾಸಿಕ ಕಂತಾಗಿ ಅನುದಾನವನ್ನು 
ಲೆಕ್ಕಶೀರ್ಷಿಕೆಗಳಾದ ಸಿಬ್ಬಂದಿ ವೆಚ್ಚ ಯೋಜನೆ ಮತ್ತು ಯೋಜನೇತರ ಹಾಗೂ ಹುಡೋ ಸಾಲದ ಮೇಲು ಉಸ್ತುವಾರಿ ( ಯೋಜನೇತರ) ಗಾಗಿ ಒಟ್ಟು 
( 60.39 ಲಕ್ಷಗಳು ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿಗೆ ಬಿಡುಗಡೆ ಮಾಡಲಾಗಿದೆ. ಕ್ರಮ ಸಂಖ್ಯೆ (3) ರಲ್ಲಿ ಮೂರನೇ ತ್ರೈಮಾಸಿಕ ಕಂತಾಗಿ 
ಅನುದಾನವನ್ನು ಲೆಕ್ಕಶೀರ್ಷಿಕೆಗಳಾದ ಸಿಬ್ಬಂದಿ ವೆಚ್ಚ ಯೋಜನೆ ಮತ್ತು ಯೋಜನೇತರ ಹಾಗೂ ಹುಡೋ ಸಾಲದ ಮೇಲು ಉಸ್ತುವಾರಿ 
( ಯೋಜನೇತರ) ಗಾಗಿ ಒಟ್ಟು 1546.92 ಲಕ್ಷಗಳು ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿಗೆ ಬಿಡುಗಡೆ ಮಾಡಲಾಗಿದೆ. ಕ್ರಮ ಸಂಖ್ಯೆ 4)ರಲ್ಲಿ 
ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿರವರ ಪತ್ರದಲ್ಲಿ 2010 - 2011ನೇ ಸಾಲಿನ ನಾಲ್ಕನೇ ತ್ರೈಮಾಸಿಕ ಕಂತಿನ ಅನುದಾನ ಸಿಬ್ಬಂದಿ ವೆಚ್ಚಕ್ಕೆ 
( ಯೋಜನೆ ಮತ್ತು ಯೋಜನೇತರ) 1159 .32 ಲಕ್ಷಗಳು ಕೊಳಚೆಗಳ ಸುಧಾರಣೆ- ಸಹಾಯಧನ - ಯೋಜನೆಯಡಿ ಕi2 .50 ಲಕ್ಷಗಳನ್ನು ಹಾಗೂ ಹುಟ್ಟೋ 
ಸಾಲಗಳ ಮೇಲು ಉಸ್ತುವಾರಿ - ಯೋಜನೆತರಡಿಯಲ್ಲಿ 257.94 ಲಕ್ಷಗಳ ( ಹುಟ್ಟೋ ಸಂಸ್ಥೆಯ ನಾಲ್ಕನೇ ಕಂತಿನ ಬೇಡಿಕೆ ಪತ್ರದಂತೆ ) ಒಟ್ಟು 
ಯೋಜನೆಯಡಿ 1100.00 ಲಕ್ಷಗಳು ಹಾಗೂ ಯೋಜನೇತರಡಿಯಲ್ಲಿ 1429 .76 ಲಕ್ಷಗಳು ಒಟ್ಟು 1529.76 ಲಕ್ಷಗಳನ್ನು ಮಂಡಳಿಗೆ ಬಿಡುಗಡೆ 
ಮಾಡಬೇಕೆಂದು ಸರ್ಕಾರವನ್ನು ಕೋರಿರುತ್ತಾರೆ. 

ಸರ್ಕಾರವು ಪ್ರಸ್ತಾವನೆಯನ್ನು ಪರಿಶೀಲಿಸಿ ವಿವಿಧ ಲೆಕ್ಕಶೀರ್ಷಿಕೆಗಳಡಿ ನಾಲ್ಕನೇ ತ್ರೈಮಾಸಿಕ ಕಂತಾಗಿ ಅನುದಾನವನ್ನು ಕರ್ನಾಟಕ ಕೊಳಚೆ 
ನಿರ್ಮೂಲನ ಮಂಡಳಿಗೆ ಬಿಡುಗಡೆ ಮಾಡಲು ತೀರ್ಮಾನಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಇ / 21 /ಕೊಮಂಲೆ/ 2010, ಬೆಂಗಳೂರು, ದಿನಾಂಕ : 11 - 03 - 2011 
ಪ್ರಸ್ತಾವನೆಗಳಲ್ಲಿ ವಿವರಿಸಿರುವ ಹಿನ್ನಲೆಯಲ್ಲಿ ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿಗೆ 2010 - 11ನೇ ಸಾಲಿಗೆ ನಾಲ್ಕನೇ ತ್ರೈಮಾಸಿಕ ಕಂತಾಗಿ 
ಅನುದಾನವನ್ನು ಈ ಕೆಳಕಂಡ ಲೆಕ್ಕಶೀರ್ಷಿಕೆಗಳಾದ ಸಿಬ್ಬಂದಿ ವೆಚ್ಚ ಯೋಜನೆ ಮತ್ತು ಯೋಜನೇತರ ಹಾಗೂ ಹುಡೋ ಸಾಲದ ಮೇಲು ಉಸ್ತುವಾರಿ 
(ಯೋಜನೇತರ) ಗಾಗಿ ಒಟ್ಟು 1529 .76 ಲಕ್ಷಗಳು (ಐದು ಕೋಟಿ ಇಪ್ಪತ್ತೊಂಭತ್ತು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿಗಳು ಮಾತ್ರ) ಕರ್ನಾಟಕ 
ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಬಿಡುಗಡೆ ಮಾಡಿ ಸರ್ಕಾರ ಆದೇಶಿಸಿದೆ. 

ಕೆಲಕ್ಷಗಳಲ್ಲಿ 
ನಾಲ್ಕನೇ ತ್ರೈಮಾಸಿಕ 


ಕ್ರಮ 


ಲೆಕ್ಕ ಶೀರ್ಷಿಕೆ 


ಯೋಜನೆ 


ಯೋಜನೇತರ 


ಒಟ್ಟು 


ಸಂಖ್ಯೆ 


71. 82 


159 .32 


ಸಿಬ್ಬಂದಿ ವೆಚ್ಚ 2217 - 04 - 191 - 2 - 01 
ಕೊಳಚೆಗಳ ಸುಧಾರಣೆ ಸಹಾಯಧನ 2017 - 04 - 191 - 2 - 02 
ಹುಡೋ ಸಾಲಗಳ ಮೇಲು ಉಸ್ತವಾರಿ 4217 - 60 - 800 - 3 - 01 


87. 50 
12.50 


12 .50 


0 .00 
100 . 00 


0 .00 
357.94 
429 .76 


357.94 
529 .76 


ಒಟ್ಟು 


ಈ ಅನುದಾನವನ್ನು ಈ ಕೆಳಕಂಡ ನಿಬಂಧನೆಗೊಳಪಟ್ಟು ಬಿಡುಗಡೆಗೊಳಿಸಿದೆ. 
ಸರ್ಕಾರದ ಉಪಕಾರ್ಯದರ್ಶಿ , ವಸತಿ ಇಲಾಖೆ , ಬೆಂಗಳೂರು ಇವರು ಹಣ ಬಿಡುಗಡೆ ಮಾಡುವ ಬಿಲ್ಲಿಗೆ ಮೇಲು ರುಜು ಮಾಡಲು 

ಅಧಿಕೃತವಾಗಿರುತ್ತಾರೆ. 
2 . ಈ ಅದೇಶದಲ್ಲಿ ಬಿಡುಗಡೆ ಮಾಡಲಾಗಿರುವ ಅನುದಾನದ ಬಗ್ಗೆ ಪ್ರತ್ಯೇಕ ಲೆಕ್ಕವನ್ನು ಇಡತಕ್ಕದ್ದು 

ಯಾವ ಉದ್ದೇಶಕ್ಕಾಗಿ ಹಣ ಬಿಡುಗಡೆ ಮಾಡಿದೆಯೋ ಅದೇ ಉದ್ದೇಶಕ್ಕಾಗಿ ಬಳಸತಕ್ಕದ್ದು 
4. ಪ್ರಸಕ್ತ ಸಾಲಿನಲ್ಲಿ ಬಿಡುಗಡೆ ಮಾಡಿದ ಹಣಕಾಸಿನ ಮೊತ್ತಕ್ಕೆ ಬಳಕೆ ಪ್ರಮಾಣ ಪತ್ರವನ್ನು ಮಹಾಲೇಖಪಾಲರು, ಕರ್ನಾಟಕ ಬೆಂಗಳೂರು ಇವರಿಗೆ 

ಕಳುಹಿಸಿ ಅದರ ಪ್ರತಿಯನ್ನು ಸರ್ಕಾರಕ್ಕೆ ಕಳುಹಿಸುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ :ಎಫ್ಡಿ 114 :ವೆಚ್ಚ- 9 /2011 , ದಿನಾಂಕ 09 - 03 - 2011ರ ಸಹಮತಿಯೊಂದಿಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

( ಜಿ. ಆರ್. ನಾಗರಾಜ) 

ಪೀಠಾಧಿಕಾರಿ - 4 
ಪಿ .ಆರ್. 769 

ವಸತಿ ಇಲಾಖೆ 

ವಸತಿ ಸಚಿವಾಲಯ 
ವಿಷಯ : ನೆರೆಹಾವಳಿ ಸಂತ್ರಸ್ಥರಿಗೆ ಪುನರ್ವಸತಿ ಕಲ್ಪಿಸುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ತಿದ್ದುಪಡಿ ಆದೇಶ ಸಂಖ್ಯೆ: ವಇ 16 ಹೆಚ್ಎಹೆಚ್ 2010 , ದಿನಾಂಕ 27 - 03 - 2010 

2. ಮಾನ್ಯ ಮುಖ್ಯಮಂತ್ರಿಯವರ ಕಾರ್ಯದರ್ಶಿಯವರ ಟಿಪ್ಪಣಿ ಸಂಖ್ಯೆ: ಮುಮಕಾ/784/2011 , ದಿನಾಂಕ 

18 - 02 - 2011 . 
ಪ್ರಸ್ತಾವನೆ : 

ಕಳೆದ ವರ್ಷ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಸುರಿದ ಭಾರಿ ಮಳೆ ಮತ್ತು ನೆರೆಹಾವಳಿಯಿಂದ ಮನೆಗಳನ್ನು ಕಳೆದುಕೊಂಡವರಿಗೆ ಆಸರೆ ” 
ಯೋಜನೆಯಡಿ ಮನೆಗಳನ್ನು ನಿರ್ಮಿಸಲಾಗುತ್ತಿದೆ. ಜಿಲ್ಲಾಧಿಕಾರಿಗಳು, ಬಾಗಲಕೋಟೆ ಇವರು ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


೧೪೯೩ 


ನಿಯಮಿತ ಸಂಸ್ಥೆಯು ಬಾಗಲಕೋಟೆ ಜಿಲ್ಲೆಯ ನಂದೀಕೇಶ್ವರ , ಹಿರೇಮಾಗಿ ಹಾಗೂ ಚೋಳಚಗುಡ್ಡ ಗ್ರಾಮಗಳಲ್ಲಿ ಒಟ್ಟು 488 ಮನೆಗಳನ್ನು ಕಟ್ಟಲು 
ಸಾಧ್ಯವಾಗುವುದಿಲ್ಲವೆಂದು ತಿಳಿಸಿರುವುದರಿಂದ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮವು ಈ ಮನೆಗಳ ನಿರ್ಮಾಣ ಕಾರ್ಯವನ್ನು ಕೈಗೊಳ್ಳಲು ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಇ/ 16 / ಹೆಚ್ ಎಹೆಚ್/ 2010 ( P1 ), ಬೆಂಗಳೂರು, ದಿನಾಂಕ : 11 - 03 - 2011 
ಆಸರೆ ಯೋಜನೆಯಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮಿತ ಸಂಸ್ಥೆಗೆ 
ವಹಿಸಿಕೊಡಲಾದ ಒಟ್ಟು 488 ಮನೆಗಳ ನಿರ್ಮಾಣ ಕಾರ್ಯವನ್ನು ಆ ಸಂಸ್ಥೆಯು ಕೈಗೊಳ್ಳದಿರುವುದರಿಂದ, ರಾಜೀವ್ ಗಾಂಧಿ ಗ್ರಾಮೀಣ ವಸತಿ 
ನಿಗಮವು ಈ ಕೆಳಗಿನಂತೆ ಆಸರೆ ಮನೆಗಳ ನಿರ್ಮಾಣದ ಷರತ್ತು ಮತ್ತು ನಿಬಂಧನೆಗಳ ಮೇರೆಗೆ, ಆ ಮನೆಗಳ ನಿರ್ಮಾಣ ಕಾರ್ಯವನ್ನು ಕೂಡಲೇ 
ಪ್ರಾರಂಭಿಸಲು ಆದೇಶಿಸಲಾಗಿದೆ. 

ಗ್ರಾಮಗಳು 

ಮನೆಗಳ ಸಂಖ್ಯೆ 
ಬಾಗಲಕೋಟೆ ನಂದೀಕೇಶ್ವರ 

300 
ಹಿರೇಮಾಗಿ | 055 
ಜೋಳಗುಡ್ಡ 

133 
ಒಟ್ಟು 

488 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

(ಕೆ. ಆರ್. ನಲ್ಲೂರ) 

ಪೀಠಾಧಿಕಾರಿ - 2 
ಪಿ . ಆರ್. 770 

ವಸತಿ ಇಲಾಖೆ 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : 6 ಖಾಯಂ ಲೋಕ್ ಅದಾಲತ್ ಸ್ಥಾಪನೆಯನ್ವಯ 2010 -11ನೇ ಸಾಲಿಗೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ ಲಾ 64 ಎಲ್‌ಎಎಂ 2009 , ದಿನಾಂಕ 19 - 04 - 2010 

2. ಸರ್ಕಾರದ ಅದೇಶ ಸಂಖ್ಯೆ : ಲಾ 45 ಎಲ್ಎಡಿ 2010 , ದಿನಾಂಕ 9 -12 - 2010 

3 . ಕರಾಕಸೇ ಪ್ರಾಧಿಕಾರದ ಪತ್ರ ಸಂಖ್ಯೆ: ಇಲ್ಲ, ದಿನಾಂಕ 22 - 02 - 2011 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ 19 - 04 - 2010ರ ಆದೇಶದಲ್ಲಿ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ 
ಕ್ರಿಯಾಯೋಜನೆಗಳನ್ನು 2010 -11ನೇ ಸಾಲಿನಲ್ಲಿ ಮುಂದುವರಿಸಲು ಮಂಜೂರಾತಿ ನೀಡಲಾಗಿದೆ. ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ 22 - 02 - 2011ರ 
ಸರ್ಕಾರದ ಆದೇಶದಲ್ಲಿ 6 ಖಾಯಂ ಲೋಕ್ ಅದಾಲತ್‌ಗಳ ನಿರ್ವಹಣೆ ಸಿಬ್ಬಂದಿ ವೆಚ್ಚ ಇತ್ಯಾದಿಗಾಗಿ ಮೊದಲನೇ ಕಂತಾಗಿ ರೂ . 10 .00 ಲಕ್ಷಗಳನ್ನು 
ಬಿಡುಗಡೆ ಮಾಡಲಾಗಿದೆ. ಖಾಯಂ ಜನತಾ ನ್ಯಾಯಾಲಯದ ಸಿಬ್ಬಂದಿಯವರಿಗೆ ಪಾವತಿ ಮಾಡುತ್ತಿರುವ ಮಾಸಿಕ ವೇತನ ರೂ . 6 ,00 ,000 - 00 ಕ್ಕಿಂತ 
ಅಧಿಕವಾದ್ದರಿಂದ ಈ ಹಿಂದೆ ದಿನಾಂಕ 28 - 8 - 2010ರಂದು ನೀಡಿದ್ದ ಉಳಿತಾಯ ಮೊತ್ತ ರೂ . 30 ,33 ,000 ಮತ್ತು 2010 - 11ನೇ ಸಾಲಿಗೆ ಬಿಡುಗಡೆ 
ಮಾಡಿದ ರೂ . 10 ,00,000 - 00ಗಳ ಅನುದಾನಗಳನ್ನು ಖಾಯಂ ಜನತಾ ನ್ಯಾಯಾಲಯಗಳ ಸಿಬ್ಬಂದಿಗಳ ವೇತನ ಹಾಗೂ ಇತರೆ ಖರ್ಚು ವೆಚ್ಚಗಳಿಗಾಗಿ 
ಭರಿಸಲಾಗಿದೆ . ಈ ಹಿನ್ನೆಲೆಯಲ್ಲಿ ಉಳಿತಾಯ ಖಾತೆಗಳಲ್ಲಿ ಕ್ರಮವಾಗಿ ಹಾಲಿ ರೂ 78,806 ,47 ಮತ್ತು ರೂ . 2 ,58, 096 - 96ಗಳು ಮಾತ್ರ ಉಳಿದಿದೆ. ಸದರಿ 
ಮೊತ್ತದಲ್ಲಿ ಫೆಬ್ರವರಿ ತಿಂಗಳ ವೇತನವನ್ನು ಪಾವತಿ ಮಾಡಲು ಕಷ್ಟಕರವಾಗಿರುವುದರಿಂದ ಖಾಯಂ ಜನತಾ ನ್ಯಾಯಾಲಯಗಳ ಸಿಬ್ಬಂದಿಗಳ ವೇತನ 
ಹಾಗೂ ಇತರೆ ಖರ್ಚು - ವೆಚ್ಚಗಳಿಗಾಗಿ 2010 - 11ನೇ ಸಾಲಿಗೆ ಎರಡನೇ ಕಂತಾಗಿ ರೂ . 15 , 00 ,000 - 00ಗಳ ಅನುದಾನವನ್ನು ಬಿಡುಗಡೆ ಮಾಡುವಂತೆ 
ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಮೇಲೆ ( 3) ರಲ್ಲಿ ಓದಲಾದ ದಿನಾಂಕ 22 - 02 - 2011ರ ಪತ್ರದಲ್ಲಿ 
ಕೋರಿರುತ್ತಾರೆ. 
ಸದರಿ ಪ್ರಸ್ತಾವನೆ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಲಾ / 45 / ಎಲ್‌ಎಡಿ/ 2010, ಬೆಂಗಳೂರು, ದಿನಾಂಕ : 15 - 03 - 2011 
2010 -11ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ 6 ಜಿಲ್ಲೆಗಳಲ್ಲಿ ಖಾಯಂ ಲೋಕ್ ಅದಾಲತ್‌ಗಳ ಸ್ಥಾಪನೆಯ 
ಕಛೇರಿಗಳಲ್ಲಿನ ಖರ್ಚು ವೆಚ್ಚಗಳ ನಿರ್ವಹಣೆಗೆ ಎರಡನೇ ಕಂತಾಗಿ ರೂ . 15. 00 ಲಕ್ಷಗಳನ್ನು (ರೂಪಾಯಿ ಹದಿನೈದು ಲಕ್ಷಗಳನ್ನು ಮಾತ್ರ) ಬಿಡುಗಡೆ 
ಮಾಡಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 2014 - 00 - 105 - 0 - 11 - 059 ( ಯೋಜನೆ) ಅಡಿ ಭರಿಸುವುದು. 
ಸದರಿ ಹಣವನ್ನು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ನಿಯಮಾನುಸಾರ ಬಳಸತಕ್ಕದ್ದು. 

ಈ ಆದೇಶದಲ್ಲಿ ಬಿಡುಗಡೆ ಮಾಡಿರುವ ಮೊತ್ತವನ್ನು ಸದಸ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದವರು ಪೇಯಿಸ್ 
ರಶೀದಿ ತಯಾರಿಸಿ , ಸರ್ಕಾರದ ಕಾರ್ಯದರ್ಶಿ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ, ವಿಧಾನ ಸೌಧ, ಬೆಂಗಳೂರು ಇವರ ಮೇಲು 
ರುಜು ಪಡೆದು , ರಾಜ್ಯ ಹುಜೂರ್‌ ಖಜಾನೆಯಿಂದ ಹಣವನ್ನು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಡ್ರಾ ಮಾಡಿಕೊಳ್ಳಬೇಕು. 

ಇದಕ್ಕೆ ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 95 ವೆಚ್ಚ -10/2011, ದಿನಾಂಕ 11 - 03 - 2011ರ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

( ಹೆಚ್ . ಆರ್. ಶಕುಂತಲ ) 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2 ) | 
ಪಿ . ಆರ್‌. 771 

ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


୦୫୧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


ಭಾಗ - ೧ 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : 2010 - 11ನೇ ಸಾಲಿಗೆ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರಕ್ಕೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 35 ಆಡವಿ 2010 , ದಿನಾಂಕ : 15 - 04 - 2010. 

2 . ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 57 ಆಡವಿ 2010, ದಿನಾಂಕ : 18 - 06 - 2010. 
3. ಸರ್ಕಾರಿ ಆದೇಶ ಸಂಖ್ಯೆ : ಐಟಿಡಿ 57 ಎಡಿಎಂ 2010, ದಿನಾಂಕ : 08 - 09 - 2010 . 
4. ಸರ್ಕಾರಿ ಆದೇಶ ಸಂಖ್ಯೆ : ಐಟಿಡಿ 57 ಎಡಿಎಂ 2010, ದಿನಾಂಕ : 16 - 11 - 2010 . 

ಸರ್ಕಾರಿ ಆದೇಶ ಸಂಖ್ಯೆ : ಐಟಿಡಿ 57 ಎಡಿಎಂ 2010 , ದಿನಾಂಕ : 21 - 01 - 2011. 
6. ನಿರ್ದೆಶಕರು ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ ರವರ ಪತ್ರ ಸಂಖ್ಯೆ : 

ಕರಾದೂಸಂಅಕೇಂ /68/ ಜಿಇಎನ್/2010 , ದಿನಾಂಕ : 01 - 02 - 2011. 
ಪ್ರಸ್ತಾವನೆ : 

2010 -11ನೇ ಸಾಲಿನ ಆಯವ್ಯಯದಲ್ಲಿ ಲೆಕ್ಕಶೀರ್ಷಿಕೆ “3451 - 00 - 090 -2 - 08 ಕರ್ನಾಟಕ ರಾಜ್ಯ ದೂರ ಸಂವೇದಿಕ ತಂತ್ರಜ್ಞಾನ ಬಳಕೆ 
ಕೇಂದ್ರ - 059 ಇತರೆ ಖರ್ಚು ( ಯೋಜನೆ) ” ಅಡಿಯಲ್ಲಿ ರೂ . 350.00 ಲಕ್ಷಗಳ ಅನುದಾನವನ್ನು ಒದಗಿಸಲಾಗಿದೆ. ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ 
ಆದೇಶದಲ್ಲಿ ರೂ . 350.00 ಲಕ್ಷಗಳ ಮೊತ್ತದಲ್ಲಿ ಸದರಿ ಸಂಸ್ಥೆಯ ಆಡಳಿತಾತ್ಮಕ ವೆಚ್ಚಕ್ಕಾಗಿ ರೂ . 150.00 ಲಕ್ಷಗಳನ್ನು ಹಾಗೂ ಭೌಗೋಳಿಕ ಮಾಹಿತಿ 
ಪದ್ದತಿ ಕೋಶದ ಯೋಜನೆಗಾಗಿ ರೂ . 45.00 ಲಕ್ಷಗಳನ್ನು ಭೌಗೋಳಿಕ ಮಾಹಿತಿ ಪದ್ಧತಿ ಕೋಶದ ಪ್ರಯೋಗಾಲಯಕ್ಕೆ ಬೇಕಾಗುವ ತತ್ರಾಂಶಗಳ ಮತ್ತು 
ಎಂ . ಟೆಕ್ , ಪ್ರಯೋಗಾಲಯಕ್ಕೆ ಸಾಧನಗಳನ್ನು ಖರೀದಿಸಲು ರೂ . 60.00 ಲಕ್ಷಗಳನ್ನು , ಎಂ . ಟೆಕ್ ಕೇಂದ್ರಗಳಿಗೆ ಲ್ಯಾಬ್ ಯಂತ್ರೋಪಕರಣ ಖರೀದಿಸಲು 
ರೂ . 25.00 ಲಕ್ಷಗಳನ್ನು , ಹಾಲಿಯಿರುವ ತತ್ರಾಂಶವನ್ನು ಉನ್ನತೀಕರಿಸಲು ಹಾಗೂ ಹೊಸ ತತ್ರಾಂಶ ಖರೀದಿಸಲು ರೂ . 50. 00 ಲಕ್ಷಗಳನ್ನು ಹಂಚಿಕೆ 
ಮಾಡಲಾಗಿದೆ. 

ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ : 18 - 06 - 2010ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರದ 
ಆಡಳಿತಾತ್ಮಕ ವೆಚ್ಚಕ್ಕಾಗಿ ಒದಗಿಸಲಾಗಿರುವ ರೂ . 150. 00 ಲಕ್ಷಗಳಲ್ಲಿ ರೂ . 37.50 ಲಕ್ಷಗಳನ್ನು ಮೊದಲನೆಯ ಕಂತಾಗಿ ಅನುದಾನ ಬಿಡುಗಡೆ 
ಮಾಡಲಾಗಿದೆ. 

ಮೇಲೆ (3) ರಲ್ಲಿ ಓದಲಾದ ದಿನಾಂಕ : 08 -09 -2010ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರದ 
ಆಡಳಿತಾತ್ಮಕ ವೆಚ್ಚಕ್ಕಾಗಿ ಒದಗಿಸಲಾಗಿರುವ ರೂ . 150.00 ಲಕ್ಷಗಳಲ್ಲಿ ಎರಡನೆಯ ತ್ರೈಮಾಸಿಕ ಕಂತಾಗಿ ರೂ . 37 .50 ಲಕ್ಷಗಳನ್ನು ಹಾಗೂ ಭೌಗೋಳಿಕ 
ಮಾಹಿತಿ ಪದ್ದತಿ ಕೋಶದ ಯೋಜನೆಗೆ ನಿಗದಿಪಡಿಸಲಾದ ರೂ . 45.00 ಲಕ್ಷಗಳಲ್ಲಿ ರೂ . 22.50 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. 

ಮೇಲೆ ( 4) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸಂಕೀರ್ಣ ಮತ್ತು ಸಮ್ಮೇಳನಕ್ಕಾಗಿ ಒದಗಿಸಲಾಗಿರುವ ರೂ . 20. 00 ಲಕ್ಷಗಳನ್ನು ಬಿಡುಗಡೆ 
ಮಾಡಲಾಗಿದೆ. 

ಮೇಲೆ (5) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ರೂ . 75.00 ಲಕ್ಷಗಳನ್ನು ಆಡಳಿತಾತ್ಮಕ ವೆಚ್ಚಕ್ಕಾಗಿ ಬಿಡುಗಡೆ ಮಾಡಲಾಗಿದೆ. 

ಮೇಲೆ (6) ರಲ್ಲಿ ಓದಲಾದ ದಿನಾಂಕ : 01 - 02 - 2011ರ ನಿರ್ದೆಶಕರ ಪತ್ರದಲ್ಲಿ, 2010 - 11ನೇ ಸಾಲಿನ ಆಯವ್ಯಯದಲ್ಲಿ ಲೆಕ್ಕ ಶೀರ್ಷಿಕೆ 
3451 - 00 - 090 -208 ಯೋಜನೆ ಅಡಿಯಲ್ಲಿ ರೂ . 350.00 ಲಕ್ಷಗಳನ್ನು ಅನುದಾನವಾಗಿ ಒದಗಿಸಲಾಗಿದ್ದು , ಈ ಮೊತ್ತದಲ್ಲಿ ಇಲ್ಲಿಯವರೆಗೂ ರೂ . 
192.50 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದ್ದು , ಬಾಕಿ ಉಳಿದಿರುವ ರೂ . 157.50 ಲಕ್ಷಗಳನ್ನು ಈ ಕೆಳಕಂಡ ಯೋಜನೆಗಳಿಗೆ ಬಿಡುಗಡೆ ಮಾಡುವಂತೆ 
ಕೋರಿರುತ್ತಾರೆ. 
ಚಟುವಟಿಕೆ 

ಬಿಡುಗಡೆ ಮಾಡಬೇಕಾದ ಮೊತ್ತ 

ರೂ . ಲಕ್ಷಗಳಲ್ಲಿ 


22.50 
60.00 


ಭೌಗೋಳಿಕ ಮಾಹಿತಿ ಪದ್ದತಿ ಸಿಬ್ಬಂದಿಗಳ ವೇತನ 
ಆವರ್ತಕ ವೆಚ್ಚ 
ಭೌಗೋಳಿಕ ಮಾಹಿತಿ ಪದ್ದತಿ ಕೋಶದ ಪ್ರಯೋಗಾಲಯಕ್ಕೆ 
ಬೇಕಾಗುವ ತತ್ರಾಂಶಗಳ ಮತ್ತು ಎಂ . ಟೆಕ್ ಪ್ರಯೋಗಾಲಯಕ್ಕೆ 
ಸಾಧನಗಳನ್ನು ಖರೀದಿಸಲು 
ಎಂ . ಟೆಕ್ ಕೇಂದ್ರಗಳಿಗೆ ಲ್ಯಾಬ್ ಯಂತ್ರೋಪಕರಣ ಖರೀದಿಸಲು 
ಹಾಲಿಯಿರುವ ತತ್ರಾಂಶವನ್ನು ಉನ್ನತೀಕರಿಸಲು ಹಾಗೂ 
ಹೊಸ ತತ್ರಾಂಶ ಖರೀದಿಸಲು 

ಒಟ್ಟು 


25 . 00 


50.00 


157 .50 


ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ , ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಐಟಿಡಿ 57 ಎಡಿಎಂ 2010 , ಬೆಂಗಳೂರು, ದಿನಾಂಕ: 10 - 03 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ 2010 - 11ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಲಾದ ಕರ್ನಾಟಕ ರಾಜ್ಯ ದೂರ ಸಂವೇದಿ 
ಅನ್ವಯಿಕ ಕೇಂದ್ರಕ್ಕೆ ರೂ . 350.00 ಲಕ್ಷಗಳಲ್ಲಿ ಇದುವರೆಗೂ 192.00 ಲಕ್ಷವನ್ನು ಬಿಡುಗಡೆ ಮಾಡಲಾಗಿದ್ದು, ಬಾಕಿ ಉಳಿದಿರುವ ರೂ . 157.50 ಲಕ್ಷಗಳ 
(ನೂರ ಐವತ್ತೇಳು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಮಾತ್ರ ) ಅನುದಾನವನ್ನು ಈ ಕೆಳಕಂಡ ಯೋಜನೆಗಳಿಗೆ ಕೇಂದ್ರಕ್ಕೆ ಬಿಡುಗ 
ಮಂಜೂರಾತಿ ನೀಡಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


೧೪೯೫ 


ಚಟುವಟಿಕೆ 

ಬಿಡುಗಡೆ ಮಾಡಬೇಕಾದ ಮೊತ್ತ 

ರೂ . ಲಕ್ಷಗಳಲ್ಲಿ 
ಭೌಗೋಳಿಕ ಮಾಹಿತಿ ಪದ್ದತಿ ಸಿಬ್ಬಂದಿಗಳ ವೇತನ 
ಆವರ್ತಕ ವೆಚ್ಚ 

22 .50 
ಭೌಗೋಳಿಕ ಮಾಹಿತಿ ಪದ್ಧತಿ ಕೋಶದ ಪ್ರಯೋಗಾಲಯಕ್ಕೆ 

60 . 00 
ಬೇಕಾಗುವ ತತ್ರಾಂಶಗಳ ಮತ್ತು ಎಂ . ಟೆಕ್ ಪ್ರಯೋಗಾಲಯಕ್ಕೆ 
ಸಾಧನಗಳನ್ನು ಖರೀದಿಸಲು 
ಎಂ . ಟೆಕ್ ಕೇಂದ್ರಗಳಿಗೆ ಲ್ಯಾಬ್ ಯಂತ್ರೋಪಕರಣ ಖರೀದಿಸಲು 

25 . 00 
ಹಾಲಿಯಿರುವ ತತ್ರಾಂಶವನ್ನು ಉನ್ನತೀಕರಿಸಲು ಹಾಗೂ 
ಹೊಸ ತತ್ರಾಂಶ ಖರೀದಿಸಲು 

50.00 

157 .50 
ಈ ವೆಚ್ಚವನ್ನು 2010 - 11ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 3451 - 00 - 090 - 2 - 08 ಕರ್ನಾಟಕ ರಾಜ್ಯ ದೂರ ಸಂವೇದಿಕ ತಂತ್ರಜ್ಞಾನ ಬಳಕೆ 
ಕೇಂದ್ರ - 059 ಇತರೆ ಖರ್ಚು (ಯೋಜನೆ)” ಇದರ ಅಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಒದಗಿಸಿರುವ ಅನುದಾನದಿಂದ ಭರಿಸತಕ್ಕದ್ದು. 

ನಿರ್ದೆಶಕರು, ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ ಇವರು ಅನುದಾನದ ಬಳಕೆಯ ಬಗ್ಗೆ ಉಪಯೋಗಿತಾ ದೃಢೀಕರಣ 
ಪತ್ರವನ್ನು ಈ ಆರ್ಥಿಕ ವರ್ಷದೊಳಗಾಗಿ ಸರ್ಕಾರಕ್ಕೆ ಒದಗಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 74 ವೆಚ್ಚ - 2 /11 ದಿ : 07 - 03 - 2011ರಲ್ಲಿ ಆರ್ಥಿಕ ಇಲಾಖೆಯು ನೀಡಿರುವ 
ಸಹಮತಿಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ.ಬೋರಲಿಂಗಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ ) 
ಪಿ. ಆರ್. 746 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ 

ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


8 . 


ಇಂಧನ ಸಚಿವಾಲಯ 
ವಿಷಯ : ಜಸ್ಟೀಸ್ ವಿ. ಪಿ.ಮೋಹನ್ ಕುಮಾರ್, ವಿಚಾರಣಾಧಿಕಾರಿಯವರ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ 

ವರ್ಗದವರಿಗೆ ವೇತನವನ್ನು ನಿಗದಿಪಡಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 125 ಪಿಪಿಸಿ 2009 ದಿನಾಂಕ : 13 -10 - 2009 ಮತ್ತು 28 - 12 - 2010. 

2 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 125 ಪಿಪಿಸಿ 2009 ದಿನಾಂಕ : 04 - 12 - 2009 . 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 125 ಪಿಪಿಸಿ 2009 ದಿನಾಂಕ : 24 - 06 - 2010. 
ಪತ್ರ ಸಂಖ್ಯೆ : ವಿ . ಪಿ . ಎಂ . ಐ /214 /2010 ದಿನಾಂಕ : 29 - 10 - 2010 . 

ಸರ್ಕಾರಿ ಪತ್ರ ಸಂಖ್ಯೆ : ಇಎನ್ 125 ಪಿಪಿಸಿ 2009 ದಿನಾಂಕ : 25 - 01 - 2011. 
6. ಪತ್ರ ಸಂಖ್ಯೆ : ವಿ . ಪಿ. ಎಂ . ಐ /249 /2011 ದಿನಾಂಕ : 11 - 01 - 2011 
7. ಪತ್ರ ಸಂಖ್ಯೆ : ವಿ. ಪಿ. ಎಂ . ಐ /248 /2011 ದಿನಾಂಕ : 11 - 01 - 2011 

ಆರ್ಥಿಕ ಇಲಾಖೆಯ ಹಿಂಬರಹ ಸಂಖ್ಯೆ : ಆಇ 269 ಸೇ - 3/2011 ದಿನಾಂಕ : 24 - 02 - 2011 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶಗಳಲ್ಲಿ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಜಸ್ಟೀಸ್ ವಿ. ಪಿ . ಮೋಹನ್ 
ಕುಮಾರ್‌ರವರನ್ನು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿ 2002 ರಿಂದ ಸೆಪ್ಟೆಂಬರ್ 2009 ರವರೆಗೆ ಕಲ್ಲಿದ್ದಲನ್ನು ಖರೀದಿಸುವಲ್ಲಿ ಹಾಗೂ 
2006 - 07ರಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಪವರ್ ಟ್ರಾನ್ಸ್ಫಾರ್ಮರ್ ಖರೀದಿಸುವಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ 
ವಿಚಾರಣೆಯನ್ನು ನಡೆಸಲು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ ಮತ್ತು ದಿನಾಂಕ : 28 -12 - 2010ರ ಸರ್ಕಾರಿ ಆದೇಶದಲ್ಲಿ ವಿಚಾರಣೆಯ 
ಕಾಲಾವಧಿಯನ್ನು ದಿನಾಂಕ : 01 - 01 - 2011 ರಿಂದ ಮುಂದಿನ 6 ತಿಂಗಳವರೆಗೆ ವಿಸ್ತರಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಸರ್ಕಾರಿ ಆದೇಶದಲ್ಲಿ ನ್ಯಾಯಮೂರ್ತಿ ಶ್ರೀ ವಿ.ಪಿ. ಮೋಹನ್ ಕುಮಾರ್, ವಿಚಾರಣಾಧಿಕಾರಿಯವರ 
ಕಾರ್ಯಾಲಯಕ್ಕೆ ಕಾರ್ಯದರ್ಶಿ ಹಾಗೂ ಇತರೆ ಸಿಬ್ಬಂದಿ ವರ್ಗದ ಹುದ್ದೆಗಳನ್ನು ನೇಮಿಸಿಕೊಳ್ಳಲು ಅನುಮೋದನೆಯನ್ನು ನೀಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಸರ್ಕಾರಿ ಆದೇಶದ ಅನುಬಂಧದಲ್ಲಿ ಸೂಚಿಸಿರುವ ಷರತ್ತು ಮತ್ತು ನಿಬಂಧನೆಗೊಳಪಟ್ಟು 
ಶ್ರೀ ಎಸ್. ರಂಗಯ್ಯ , ಕೋರ್ಟ್ ಆಫೀಸರ್ ಇವರ ಮರು ನೇಮಕಾತಿಗೆ ಸಂಚಿತ ವೇತನವನ್ನು ರೂ . 11 ,400/ - ( ಹನ್ನೊಂದು ಸಾವಿರದ ನಾಲ್ಕು ನೂರು 
ರೂಪಾಯಿಗಳು ಮಾತ್ರ) ಗಳಿಗೆ ದಿನಾಂಕ : 01- 05 - 2010 ರಿಂದ ನಿಗದಿಪಡಿಸಿ ಹೊರಡಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ದಿನಾಂಕ : 29 - 10 - 2010ರ ಪತ್ರದಲ್ಲಿ ಜಸ್ಟೀಸ್ ವಿ . ಪಿ . ಮೋಹನ್ ಕುಮಾರ್‌ರವರು 
Sub - Ordinate ನ್ಯಾಯಾಲಯದಲ್ಲಿ Assistant Registrar ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಎಸ್ . ರಂಗಯ್ಯ ಇವರನ್ನು ಕೋರ್ಟ್ ಆಫೀಸರ್ 


೧೪೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


ಭಾಗ - ೧ 


ಆಗಿ ವಿಚಾರಣಾ ಪ್ರಾಧಿಕಾರದಲ್ಲಿ ನೇಮಿಸಿದ್ದು , Sub- Ordinate ನ್ಯಾಯಾಲಯದಲ್ಲಿ Assistant Registrar ಹುದ್ದೆಯ ಪ್ರಾಧಿಕಾರದ ಹುದ್ದೆಯಲ್ಲಿನ 
“ Court Officer ” ಹುದ್ದೆಗೆ ಸಮನಾಂತರವಾಗಿದೆಯೆಂದು ತಿಳಿಸುತ್ತಾ, ಇವರ ವೇತನವನ್ನು ತುಟ್ಟಿಭತ್ಯೆ , ಮನೆ ಬಾಡಿಗೆ ಭತ್ಯೆ , ನಗರ ಪರಿಹಾರ 
ಭತ್ಯೆಯೊಂದಿಗೆ ನಿಗದಿಪಡಿಸುವಂತೆ ಸೂಚಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಪತ್ರದಲ್ಲಿ ಶ್ರೀ ಎಸ್ . ರಂಗಯ್ಯ , ಕೋರ್ಟ್ ಆಫೀಸರ್ ಇವರ ವೇತನವನ್ನು ಪರಿಷ್ಕರಿಸುವಲ್ಲಿ ನಿವೃತ್ತ 
ವೇತನ , ಡಿ . ಸಿ.ಆರ್. ಜಿ. ಮೂಲ ವೇತನಕ್ಕೆ ಸಂಬಂಧಿಸಿದಂತೆ ಮಹಾಲೇಖಪಾಲರಿಂದ ಪಡೆದ ದಾಖಲೆಗಳನ್ನು ಒದಗಿಸುವಂತೆ ಕೋರಲಾಗಿತ್ತು . 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 6) ರ ಪತ್ರದೊಂದಿಗೆ ಜಸ್ಟೀಸ್ ವಿ . ಪಿ .ಮೋಹನ್ ಕುಮಾರ್‌ರವರ ಕಾರ್ಯದರ್ಶಿ ಇವರು 
ಮಹಾಲೇಖಪಾಲರಿಂದ ಪಡೆದ ದಾಖಲೆಗಳನ್ನು ಕಳುಹಿಸಿಕೊಟ್ಟಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 7) ರ ಪತ್ರದಲ್ಲಿ ಜಸ್ಟೀಸ್ ವಿ . ಪಿ .ಮೋಹನ್‌ ಕುಮಾರ್‌ರವರ ಕಾರ್ಯದರ್ಶಿ ಇವರು ಶ್ರೀ ಪಿ. ನಾರಾಯಣ್, 
Retired Principal Private Secretary in the Central Administrative Tribunal, Bangalore Bench , Bangalore quod , o000 ,0 JON Senior 
Judgment Writer ಆಗಿ ಜಸ್ಟೀಸ್ ವಿ . ಪಿ . ಮೋಹನ್ ಕುಮಾರ್, ವಿಚಾರಣಾಧಿಕಾರಿಯ ಕಾರ್ಯಾಲಯಕ್ಕೆ ದಿನಾಂಕ : 30 -12 - 2010ರ ಸರ್ಕಾರಿ 
ಆದೇಶದಲ್ಲಿ ನೇಮಿಸಿಕೊಳ್ಳಲಾಗಿದೆಯೆಂದು ತಿಳಿಸಿರುತ್ತಾರೆ. ಶ್ರೀ ಪಿ . ನಾರಾಯಣ್ ಇವರು Central Administrative Tribunal, Bangalore Bench , 
Bangalore ಇಲ್ಲಿ Central Rules and Regulations ಅಡಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದು, ಇವರನ್ನು ರಾಜ್ಯದ ನಿಯಮದಡಿ ( State Rules) Senior 
Judgment Writer ಆಗಿ ನೇಮಿಸಿಕೊಳ್ಳಲಾಗಿದ್ದು ಇವರು ದಿನಾಂಕ : 03 - 01 - 2011 ರಂದು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆಂದು ತಿಳಿಸುತ್ತಾ 
ಇವರ ವೇತನವನ್ನು ನಿಗದಿ ಪಡಿಸುವಂತೆ ಕೋರಿರುತ್ತಾರೆ . 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 125 ಪಿಪಿಸಿ 2009 , ಬೆಂಗಳೂರು, ದಿನಾಂಕ: 10 - 03 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಎಸ್. ರಂಗಯ್ಯ , ಕೋರ್ಟ್ ಆಫೀಸರ್ , ಇವರ ಮರು ನೇಮಕಾತಿ ವೇತನವನ್ನು 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 313( ಬಿ) ಪ್ರಕಾರ ರೂ . 9,652/ - (ಒಂಭತ್ತು ಸಾವಿರದ ಆರು ನೂರ ಐವತ್ತೆರಡು 
ರೂಪಾಯಿಗಳು ಮಾತ್ರ) ಗಳಿಗೆ ನಿಗದಿಪಡಿಸಲಾಗಿದೆ. ಈ ವೇತನದೊಂದಿಗೆ ಇವರು ನಿವೃತ್ತಿಯ ಸಮಯದಲ್ಲಿ ಪಡೆಯಬಹುದಾಗಿದ್ದ ಕಾಲ್ಪನಿಕ ಮೂಲ 
ವೇತನವಾದ ರೂ . 18,150/ - ಗಳಿಗೆ ಲಭ್ಯವಾಗುವ DA/ HRA/ CCA ಗಳನ್ನು ಪಡೆಯಬಹುದು. ಆದರೆ, ಇವರು ನಿವೃತ್ತಿ ವೇತನದ ಮೇಲೆ 
ತುಟ್ಟಿಭತ್ಯೆಯನ್ನು ಪಡೆಯುವಂತಿಲ್ಲ. ಇವರ ನಿವೃತ್ತಿ ನಂತರದ ಸೇವೆಯನ್ನು ಅರ್ಹತಾದಾಯಕ ಸೇವೆಯೆಂದು ಪರಿಗಣಿಸಲಾಗುವುದಿಲ್ಲ. ಇವರ 
ನೇಮಕಾತಿಯು ಈ ಆದೇಶದೊಂದಿಗೆ ಲಗತ್ತಿಸಿರುವ ಅನುಬಂಧ -1ರಲ್ಲಿನ ಷರತ್ತು ಮತ್ತು ನಿಬಂಧನೆಗೊಳಪಟ್ಟಿರುತ್ತದೆ. 

ಶ್ರೀ ಪಿ . ನಾರಾಯಣ್ , Senior Judgment Writer ಇವರು ಸಿ. ಎ. ಟಿ. ಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಇವರು ಕೇಂದ್ರ 
ಸರ್ಕಾರದ ವೇತನ ಭತ್ಯೆಗಳನ್ನು ಪಡೆಯುತ್ತಿದ್ದು , ರಾಜ್ಯ ಸರ್ಕಾರಿ ಸೇವೆಯ ವೇತನ ಭತ್ಯೆಗಳು ಬೇರೆಯಾಗಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಯ ನಿಯಮ 313( ಬಿ) ಪ್ರಕಾರ Senior Judgment Writer ಹುದ್ದೆಯ ಮೂಲ ವೇತನವಾದ ರೂ . 11,400/ - ( ಹನ್ನೊಂದು 
ಸಾವಿರದ ನಾಲ್ಕು ನೂರು ರೂಪಾಯಿಗಳು ಮಾತ್ರ) ಗಳಿಗೆ ಇವರ ಮರು ನೇಮಕಾತಿಯ ವೇತನವನ್ನು ನಿಗದಿಪಡಿಸಲಾಗಿದೆ. ಇವರಿಗೆ ಈ ವೇತನದ ಮೇಲೆ 
ಇತರೆ ಯಾವುದೇ ಭತ್ಯೆಗಳನ್ನು ನೀಡಲಾಗುವುದಿಲ್ಲ ಹಾಗೂ ಈ ಸೇವೆಯನ್ನು ಅರ್ಹತಾದಾಯಕ ಸೇವೆಯೆಂದು ಪರಿಗಣಿಸುವುದಿಲ್ಲ. ಇವರ ನೇಮಕಾತಿಯು 
ಈ ಆದೇಶದೊಂದಿಗೆ ಲಗತ್ತಿಸಿರುವ ಅನುಬಂಧ-2 ರಲ್ಲಿನ ಷರತ್ತು ಮತ್ತು ನಿಬಂಧನೆಗೊಳಪಟ್ಟಿರುತ್ತದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಸಹಮತಿಯನ್ನು ಟಿಪ್ಪಣಿ ಸಂಖ್ಯೆ : ಆಇ 269 ಸೇ - 3/11 ದಿನಾಂಕ : 24 - 02 - 2011 ರಲ್ಲಿ ಪಡೆದು 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್ ಬಿ . ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 


ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 125 ಪಿಪಿಸಿ 2009 , ದಿನಾಂಕ : 10 - 03 - 2011ಕ್ಕೆ ಅನುಬಂಧ- 1 

ಗುತ್ತಿಗೆ ಆಧಾರದ ಮರು ನೇಮಕಾತಿಯ ಬಗ್ಗೆ ಷರತ್ತು ಮತ್ತು ನಿಬಂಧನೆಗಳು 
1. ಶ್ರೀ ಎಸ್. ರಂಗಯ್ಯ ಇವರ ಗುತ್ತಿಗೆ ನೇಮಕಾತಿ ಅವಧಿಯು ದಿನಾಂಕ : 01- 05 -2010 ರಿಂದ 30 - 06 - 2011ರ ಅವಧಿಯವರೆಗೆ ಅಥವಾ 

ಮುಂದಿನ ಆದೇಶ ಹೊರಡಿಸುವವರೆಗೆ, ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾತ್ರ ಇದ್ದು, ಇದೊಂದು ತಾತ್ಕಾಲಿಕ 
ನೇಮಕಾತಿ ಆಗಿರುತ್ತದೆ. 
ಶ್ರೀ ಎಸ್. ರಂಗಯ್ಯ ಇವರು ಪಡೆಯುತ್ತಿರುವ ನಿವೃತ್ತಿ ವೇತನದೊಂದಿಗೆ ರೂ . 9 ,652/ - ಮರು ನೇಮಕಾತಿ ವೇತನವನ್ನು ಪಡೆಯಲು 
ಅರ್ಹರಾಗಿರುತ್ತಾರೆ. ಈ ವೇತನದ ಜೊತೆಗೆ ಅವರು ನಿವೃತ್ತಿ ಹೊಂದುವಾಗ ಪಡೆಯುತ್ತಿದ್ದ ಮೂಲ ವೇತನ ಮೇಲೆ ಕಾಲಕಾಲಕ್ಕೆ ಲಭ್ಯವಾಗುವ 

ಡಿಗೆ ಭತ್ಯೆ , ನಗರ ಪರಿಹಾರ ಭತ್ಯೆಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಆದರೆ, ಅವರು ಪಡೆಯುತ್ತಿರುವ ನಿವೃತ್ತಿ 
ವೇತನದ ಮೇಲೆ ತುಟ್ಟಿಭತ್ಯೆ ಸೇರಿದಂತೆ ಯಾವುದೇ ಇತರೆ ಭತ್ಯೆಗಳು ಲಭ್ಯವಿರುವುದಿಲ್ಲ. 
3 . ಸದರಿ ಗುತ್ತಿಗೆ ನೌಕರರು ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಯಾಣ ಮಾಡಲೇ ಬೇಕಾದಲ್ಲಿ ಮಾತ್ರ ಅವರು ನೇಮಕಾತಿ ಹೊಂದಿರುವ ಹುದ್ದೆಯ 

ಕಾಲಿಕ ವೇತನ ಶ್ರೇಣಿಯ ಕನಿಷ್ಠ ವೇತನದ ಮೇಲೆ ನಿಯಮಾನುಸಾರ ಲಭ್ಯವಿರುವ ಪ್ರಯಾಣ ಭತ್ಯೆ ಮತ್ತು ದಿನಭತ್ಯೆಯನ್ನು ಪಡೆಯಲು 
ಅರ್ಹರಾಗಿರುತ್ತಾರೆ. 
ಸದರಿ ಗುತ್ತಿಗೆ ನೌಕರರುಗಳು ವಾರ್ಷಿಕ 15 ದಿನಗಳ ಸಾಂದರ್ಭಿಕ ರಜೆ ಮತ್ತು ಕೆ. ಸಿ .ಎಸ್‌ . ಆರ್‌. ನಿಯಮ 150ರ ಪ್ರಕಾರ ಗಳಿಕೆ ರಜೆ 
ಪಡೆಯಲು ಅರ್ಹರಾಗಿರುತ್ತಾರೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


೧೪೯೭ 


5 . ಒಪ್ಪಂದದ ಷರತ್ತು ಮತ್ತು ನಿಬಂಧನೆಗಳಲ್ಲಿ ನೀಡಿರುವ ಸೌಲಭ್ಯಗಳ ಹೊರತಾಗಿ ಬೇರಾವುದೇ ಸೌಲಭ್ಯಕ್ಕೆ ಅಂದರೆ ವೇತನ ಬಡ್ತಿ, ಪದೋನ್ನತಿ, 

ಪಿಂಚಣಿ ಇತ್ಯಾದಿ ಸೌಲಭ್ಯಗಳಿಗೆ ಸದರಿ ಗುತ್ತಿಗೆ ನೌಕರರು ಅರ್ಹರಾಗಿರುವುದಿಲ್ಲ . 
6. ಸದರಿ ನೌಕರರು ದುರ್ವತ್ರನೆ, ನಿರ್ಲಕ್ಷತೆಯ ನಿಮಿತ್ತ ಸರ್ಕಾರಕ್ಕೆ ಸಂಬಂಧಿಸಬಹುದಾದ ಎಲ್ಲಾ ನಷ್ಟಗಳನ್ನು ಸರ್ಕಾರಕ್ಕೆ ಭರಿಸಿಕೊಡಲು 

ಬದ್ಧರಾಗಿರತಕ್ಕದ್ದು. 
ಸದರಿ ಮರು ನೇಮಕಾತಿ ಅವಧಿಯ ಸೇವೆಯನ್ನು ನಿವೃತ್ತಿ ವೇತನ ಹಾಗೂ ಇತ್ಯಾದಿ ಸೌಲಭ್ಯಗಳಿಗೆ ಅರ್ಹತಾದಾಯಕ ಸೇವೆಯೆಂದು 
ಪರಿಗಣಿಸುವುದಿಲ್ಲ. 
ಅವರ ಕರ್ತವ್ಯ, ಕಾರ್ಯ ಮತ್ತು ಪ್ರಕಾರ್ಯಗಳನ್ನು ಶ್ರದ್ಧೆ, ಭಕ್ತಿ ಮತ್ತು ಆಸಕ್ತಿಯಿಂದ ಅವರು ನೆರವೇರಿಸುವುದು. 
ಅವರು ಕರ್ತವ್ಯಗಳನ್ನು ಪಾಲಿಸುತ್ತಿರುವ ಅಥವಾ ನೆರವೇರಿಸುತ್ತಿರುವಾಗ ಅವರಿಗೆ ಲಭ್ಯವಾಗಬಹುದಾದ ಅಥವಾ ದೊರಕಬಹುದಾದ ಅಧಿಕೃತ 

ಮಾಹಿತಿಯನ್ನು ಗೌಪ್ಯವಾಗಿಟ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕು. 
10. 1966ರ ಕರ್ನಾಟಕ ನಾಗರೀಕ ಸೇವಾ ( ನಡತೆ) ನಿಯಮಾವಳಿ ಮತ್ತು 1957ರ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ 

ಮತ್ತು ಮೇಲ್ಮನವಿ ) ನಿಯಮಾವಳಿಗೆ ಅವರು ಬದ್ದರಾಗಿರುತ್ತಾರೆ. 
11 . ಈ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿದಲ್ಲಿ ಗುತ್ತಿಗೆ ನೇಮಕಾತಿಯು ತಾನಾಗಿಯೇ ಮುಕ್ತಾಯವಾಗುತ್ತದೆ . 
12. ಅವರ ದುರ್ನಡತೆಯಿಂದಾಗಲೀ ಅಥವಾ ನಿರ್ಲಕ್ಷತೆ, ಉದಾಸೀನತೆಯಿಂದಾಗಲೀ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ನಷ್ಟವನ್ನು 

ಉಂಟುಮಾಡಿದ್ದಲ್ಲಿ, ಅದನ್ನು ಸರ್ಕಾರಕ್ಕೆ ತುಂಬಿಕೊಡಲು ಅವರು ಹೊಣೆಯಾಗಿರುತ್ತಾರೆ. 
13. ಈ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಏಳು ದಿನಗಳ ಒಳಗಾಗಿ ಐವತ್ತು ( ರೂ . 50 /- ) ರೂಪಾಯಿಗಳ ಮೌಲ್ಯದ ಛಾಪಾ ಕಾಗದದಲ್ಲಿ 

ಸದರಿ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಒಳಗೊಂಡಿರುವ ಕರಾರು ಪತ್ರವನ್ನು ಕ್ರಮಬದ್ಧ ರೀತಿಯಲ್ಲಿ ಸದರಿ ನೌಕರರಿಂದ 
ಬರೆಯಿಸಿಕೊಳ್ಳತಕ್ಕದ್ದು . 

ಸುರೇಶ್ ಬಿ. ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 
ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 125 ಪಿಪಿಸಿ 2009 , ದಿನಾಂಕ : 10 - 03 - 2011ಕ್ಕೆ ಅನುಬಂಧ - 2 

ಗುತ್ತಿಗೆ ಆಧಾರದ ಮರು ನೇಮಕಾತಿಯ ಬಗ್ಗೆ ಷರತ್ತು ಮತ್ತು ನಿಬಂಧನೆಗಳು 
ನಾರಾಯಣ ಇವರ ಗುತ್ತಿಗೆ ನೇಮಕಾತಿ ಅವಧಿಯು ದಿನಾಂಕ : 03 - 01 -2011 ರಿಂದ 30- 06 -2011ರ ಅವಧಿಯವರೆಗೆ ಅಥವಾ 
ಮುಂದಿನ ಆದೇಶ ಹೊರಡಿಸುವವರೆಗೆ, ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾತ್ರ ಇದ್ದು , ಇದೊಂದು ತಾತ್ಕಾಲಿಕ 

ನೇಮಕಾತಿ ಆಗಿರುತ್ತದೆ . 
2. ಶ್ರೀ ಪಿ . ನಾರಾಯಣ ಇವರು ಪಡೆಯುತ್ತಿರುವ ನಿವೃತ್ತಿ ವೇತನದೊಂದಿಗೆ ರೂ . 11 ,400 /- ಮರು ನೇಮಕಾತಿ ವೇತನವನ್ನು ಪಡೆಯಲು 

ಅರ್ಹರಾಗಿರುತ್ತಾರೆ. ಈ ವೇತನದ ಜೊತೆಗೆ ಅವರು ನಿವೃತ್ತಿ ಹೊಂದುವಾಗ ಪಡೆಯುತ್ತಿರುವ ನಿವೃತ್ತಿ ವೇತನದ ಮೇಲೆ ತುಟ್ಟಿಭತ್ಯೆಯನ್ನು ಮಾತ್ರ 

ಪಡೆಯಲು ಅರ್ಹರಾಗಿರುತ್ತಾರೆ. ಬೇರೆ ಯಾವುದೇ ಭತ್ಯೆಗಳನ್ನು ನೀಡಲಾಗುವುದಿಲ್ಲ. 
3. ಸದರಿ ಗುತ್ತಿಗೆ ನೌಕರರು ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಯಾಣ ಮಾಡಲೇ ಬೇಕಾದಲ್ಲಿ ಮಾತ್ರ ಅವರು ನೇಮಕಾತಿ ಹೊಂದಿರುವ ಹುದ್ದೆಯ 

ಕಾಲಿಕ ವೇತನ ಶ್ರೇಣಿಯ ಕನಿಷ್ಠ ವೇತನದ ಮೇಲೆ ನಿಯಮಾನುಸಾರ ಲಭ್ಯವಿರುವ ಪ್ರಯಾಣ ಭತ್ಯೆ ಮತ್ತು ದಿನಭತ್ಯೆಯನ್ನು ಪಡೆಯಲು 
ಅರ್ಹರಾಗಿರುತ್ತಾರೆ. 
ಸದರಿ ಗುತ್ತಿಗೆ ನೌಕರರುಗಳು ವಾರ್ಷಿಕ 15 ದಿನಗಳ ಸಾಂದರ್ಭಿಕ ರಜೆ ಮತ್ತು ಕೆ . ಸಿ. ಎಸ್‌. ಆರ್‌. ನಿಯಮ 150ರ ಪ್ರಕಾರ ಗಳಿಕೆ ರಜೆ 

ಪಡೆಯಲು ಅರ್ಹರಾಗಿರುತ್ತಾರೆ . 
5. ಒಪ್ಪಂದದ ಷರತ್ತು ಮತ್ತು ನಿಬಂಧನೆಗಳಲ್ಲಿ ನೀಡಿರುವ ಸೌಲಭ್ಯಗಳ ಹೊರತಾಗಿ ಬೇರಾವುದೇ ಸೌಲಭ್ಯಕ್ಕೆ ಅಂದರೆ ವೇತನ ಬಡ್ತಿ, ಪದೋನ್ನತಿ, 

ಪಿಂಚಣಿ ಇತ್ಯಾದಿ ಸೌಲಭ್ಯಗಳಿಗೆ ಸದರಿ ಗುತ್ತಿಗೆ ನೌಕರರು ಅರ್ಹರಾಗಿರುವುದಿಲ್ಲ. 
6. ಸದರಿ ನೌಕರರು ದುರ್ವತ್ರನೆ, ನಿರ್ಲಕ್ಷತೆಯ ನಿಮಿತ್ತ ಸರ್ಕಾರಕ್ಕೆ ಸಂಬಂಧಿಸಬಹುದಾದ ಎಲ್ಲಾ ನಷ್ಟಗಳನ್ನು ಸರ್ಕಾರಕ್ಕೆ ಭರಿಸಿಕೊಡಲು 

ಬದ್ಧರಾಗಿರತಕ್ಕದ್ದು. 
ಸದರಿ ಮರು ನೇಮಕಾತಿ ಅವಧಿಯ ಸೇವೆಯನ್ನು ನಿವೃತ್ತಿ ವೇತನ ಹಾಗೂ ಇತ್ಯಾದಿ ಸೌಲಭ್ಯಗಳಿಗೆ ಅರ್ಹತಾದಾಯಕ ಸೇವೆಯೆಂದು 

ಪರಿಗಣಿಸುವುದಿಲ್ಲ. 
8. ಅವರ ಕರ್ತವ್ಯ , ಕಾರ್ಯ ಮತ್ತು ಪ್ರಕಾರ್ಯಗಳನ್ನು ಶ್ರದ್ಧೆ , ಭಕ್ತಿ ಮತ್ತು ಆಸಕ್ತಿಯಿಂದ ಅವರು ನೆರವೇರಿಸುವುದು. 
9. ಅವರು ಕರ್ತವ್ಯಗಳನ್ನು ಪಾಲಿಸುತ್ತಿರುವ ಅಥವಾ ನೆರವೇರಿಸುತ್ತಿರುವಾಗ ಅವರಿಗೆ ಲಭ್ಯವಾಗಬಹುದಾದ ಅಥವಾ ದೊರಕಬಹುದಾದ ಅಧಿಕೃತ 

ಮಾಹಿತಿಯನ್ನು ಗೌಪ್ಯವಾಗಿಟ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕು. 
10. 1966ರ ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಾವಳಿ ಮತ್ತು 1957ರ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ 

ಮತ್ತು ಮೇಲ್ಮನವಿ) ನಿಯಮಾವಳಿಗೆ ಅವರು ಬದ್ದರಾಗಿರುತ್ತಾರೆ. 
11. ಈ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿದಲ್ಲಿ ಗುತ್ತಿಗೆ ನೇಮಕಾತಿಯು ತಾನಾಗಿಯೇ ಮುಕ್ತಾಯವಾಗುತ್ತದೆ. 


4 , 


୦ees 


BIOTE37 ODRE, 70dowo, we 09 , 9000 


2007 - 0 


12 . ಅವರ ದುರ್ನಡತೆಯಿಂದಾಗಲೀ ಅಥವಾ ನಿರ್ಲಕ್ಷತೆ , ಉದಾಸೀನತೆಯಿಂದಾಗಲೀ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ನಷ್ಟವನ್ನು 

ಉಂಟುಮಾಡಿದ್ದಲ್ಲಿ, ಅದನ್ನು ಸರ್ಕಾರಕ್ಕೆ ತುಂಬಿಕೊಡಲು ಅವರು ಹೊಣೆಯಾಗಿರುತ್ತಾರೆ. 
13 . ಈ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಏಳು ದಿನಗಳ ಒಳಗಾಗಿ ಐವತ್ತು ( ರೂ . 50/- ) ರೂಪಾಯಿಗಳ ಮೌಲ್ಯದ ಛಾಪಾ ಕಾಗದದಲ್ಲಿ 

ಸದರಿ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಒಳಗೊಂಡಿರುವ ಕರಾರು ಪತ್ರವನ್ನು ಕ್ರಮಬದ್ಧ ರೀತಿಯಲ್ಲಿ ಸದರಿ ನೌಕರರಿಂದ 
ಬರೆಯಿಸಿಕೊಳ್ಳತಕ್ಕದ್ದು. 

ಸುರೇಶ್ ಬಿ. ಕೃಷ್ಣಪ್ಪನವರ್ 
3 .890°. 747 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 
RURAL DEVELOPMENT & PANCHAYAT RAJ SECRETARIAT 
Sub : Constitution of Core Group for National Rural Livelihoods Mission (NRLM ) in Karnataka- Reg. 
Read : 1. Govt. of India , Ministry of Rural Development, New Delhi D .O . Ltr. No. 13015 /01/2010 - SGSY- 1 dated : 

25 -05 -2010 . 
2 . Government Order No. RDP 31 SJY 2009 , Bangalore , Dated : 09 - 06 -2010 & 07 - 12 - 2010 . 

3. Directorate of Industries and Commerce, Bangalore Ltr. No. I& C /Ins/EO /RDPR /2010 -11 dtd . 18 - 12 -2010 . 
Preamble : 

Swarn Jayanthi Gram Swarozgar Yojana ( SGSY), a centrally sponsored scheme designed to promote self employment 
oriented income generating activities for the BPL households is being implemented from 01 -04 - 1999. Based on several evaluation 
study reports and given the overreaching objective of reduction in rural poverty in all its forms by 2015 , the Ministry of Rural 
Development, Government of India , New Delhi intends to restructure SGSY Scheme in to "National Rural Livelihoods Mission 
(NRLM )”. The Mission aims “ at reducing poverty through promotion of diversified and gainful self employment and skilled wage 
employment opportunities resulting in appreciable increase in the income of the rural poor on sustainable basis ”. As per the 
instructions of the Ministry of Rural Development, the State Government has constituted a Core Group of 12 members in Read ( 2 ) for 
successful implementation of the Mission in the State . 

The Director, Industries and Commerce , Bangalore in Read ( 3) letter has requested to include Smt. Komala , Joint Director 
(AEP ), Department of Industries and Commerce, Khanija Bhavan , Bangalore in the Core Group. In view if this, the State Government 
has decided to include the Joint Director (AEP ) as NRLM Core Committee member. Hence this Order. 

Government Order No.: RDP 31 SJY 2009 , Bangalore , Dated : 14 -02 -2010 
As explained in the Preamble , Smt. Komala , Joint Director (AEP ), Department of Industries and Commerce , Khanija 
Bhavan , Bangalore is included as member of the Core Group for the implementation of National Rural Livelihoods Mission (NRLM ) in 
the State . 

Functions and conditions remains same as in the G .O . dated 09 -06 -2010 . 


PR No . 748 


By Order and in the name of the Governor ofKarnataka 

P .A . Meghannavar 

Director (SEP ) & E /O 

Joint Secretary to Government 
Rural Development & Panchayat Raj Department 


RURAL DEVELOPMENT & PANCHAYAT RAJ SECRETARIAT 
Sub : Roles and responsibilities of Programme Officers and Panchayat Development Officers in issue of 

muster rolls and certification . 

Ref: Govt. Letter No . RDP : EGS : 122 : 2008 dated : 17 -12 -2009. 
Preamble : 

As per the provisions Operational Guidelines (para 6 .5 .1) of Mahatma Gandhi Nationaol Rural Employment Guarantee Act, 
" before starting a work the Grama Panchayath shall inform the Programme Officer, so that the Programme Officermay issue 
required muster rolls with unique identify number and be certified by the Programme Officer” . Now Government of Karnataka 
has adopted e -muster rolls w .e.f. 01 -01- 2010 , the e-muster rolls are being enabled to be generated at Gram Panchayath level through 
Gram Panchayath login with unique ID and also with Job card numbers . After generation of these muster rolls at GP from MIS , they 
are being physically carried to Taluk Panchayath Office on day to day basis for certification and making wage payment to the labours . 
This process is not only delaying wage payment to the labours but also making practically difficult for the Programme Officers to 
undertake verification ofmuster rolls at worksites. However, e -muster rolls are also made available to Programme Officer through PO 
login for verification , Moreover, the Government of Karnataka has recruited 2500 Panchayath Development Officers ( PDOs) of Deputy 
Tahsildar Grade who have computer skills to handle e-muster rolls. In addition to these , PDOs are also being supplied with laptops 
and data cards to handle online MIS more professionally . To simplify the procedure and to avoid delay in making wage payment the 
following order : 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


೧೪೯೯ 


Government Order No.: RDP : 02 : EGS : 2008 , Bangalore , Dated : 25 -02 -2011 
The procedure of certification of e -muster rolls by the Programme Officer is dispensed with immediate effect. The PDOs are 
authorized to certify e -muster rolls for making payment after generating concerned wage list from the MIS . If PDO posts are vacant in 
few GPs, the Chief Executive Officer of the ZP is authorized to designate nearest PDO to certify e-muster rolls of the neighbouring GP 
where PDO post is vacant. The Programme Officers are strictly instructed to verify works as per the provision 10 . 3 .1 operational 
guidelines and to certify only those e-muster rolls where physical verification is undertaken . 

By order and in the name of the Governor ofKarnataka 
PR No . 749 

N .S . Prasanna Kumar 
Director, MG NREGA and E /o Joint 
Secretary , Rural Development & 

Panchayath Raj Department 

ಕಂದಾಯ ಸಚಿವಾಲಯ 
ವಿಷಯ : ದೊಡ್ಡಬಳ್ಳಾಪುರ ತಾಲ್ಲೂಕು, ತೂಬುಗೆರೆ ಹೋಬಳಿ, ಕೆಳಗಿನ ನಾಯ್ಕರಂಡಹಳ್ಳಿ ಗ್ರಾಮದ ಸ. ನಂ .5, ಕೆಳಗಿನಜೂಗಾನಹಳ್ಳಿ 

ಗ್ರಾಮದ ಸ. ನಂ . 47 ಮತ್ತು ಮೇಲಿನಜೂಗಾನಹಳ್ಳಿ ಗ್ರಾಮದ ಸ. ನಂ . 38 /ಎ ರಲ್ಲಿ ಒಟ್ಟು 26. 03 ಎಕರೆ ಜಮೀನನ್ನು 

ರಾಷ್ಟೋತ್ಥಾನ ಪರಿಷತ್ ಇವರಿಗೆ ಮಂಜೂರು ಮಾಡುವ ಬಗ್ಗೆ . 
ಓದಲಾಗಿದೆ : 1. ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಎಲ್‌ಎನ್‌ಡಿ/ ಸಿಆರ್/196 /10 

11 , ದಿನಾಂಕ : 18 -12 - 2011 . 
2 . ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 305 ಎಲ್‌ಜಿಬಿ 2009, ದಿನಾಂಕ : 12 -10 - 2009 . 

3. ರಾಷ್ಟೋತ್ಥಾನ ಪರಿಷತ್ ಇವರ ಪತ್ರ ಸಂಖ್ಯೆ : ರಾಪ/27510 - 11 , ದಿನಾಂಕ : 16 - 08 -2010. 
ಪ್ರಸ್ತಾವನೆ: 

ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ ಇವರು ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿನ ದಿನಾಂಕ : 18 - 02 - 2011ರ ಪತ್ರದಲ್ಲಿ 
ಹಾಗೂ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ದಿನಾಂಕ : 15 - 02 - 2011ರ ಪತ್ರದಲ್ಲಿ ದೊಡ್ಡಬಳ್ಳಾಪುರ ತಾಲ್ಲೂಕು, ತೂಬುಗೆರೆ 
ಹೋಬಳಿ, ಕೆಳಗಿನನಾಯ್ಕರಂಡಹಳ್ಳಿ ಗ್ರಾಮದ ಸ. ನಂ . 5, ಕೆಳಗಿನಜೂಗಾನಹಳ್ಳಿ ಗ್ರಾಮದ ಸ. ನಂ .47 ಮತ್ತು ಮೇಲಿನಜೂಗಾನಹಳ್ಳಿ ಗ್ರಾಮದ ಸ. ನಂ .38 / ಎ 
ರಲ್ಲಿ ಒಟ್ಟು 26.03 ಎಕರೆ ಜಮೀನನ್ನು ರಾಷ್ಟೋತ್ಥಾನ ಪರಿಷತ್ ಇವರಿಗೆ ಸಮಗ್ರ ಗ್ರಾಮೀಣಾಭಿವೃದ್ದಿಗೆ ಗೋಶಾಲೆ ಮತ್ತು ಸ್ವದೇಶಿ ತಳಿಗಳನ್ನು ಸಂರಕ್ಷಿಸಲು 
ಮಂಜೂರು ಮಾಡುವ ಬಗ್ಗೆ ಪ್ರಸ್ತಾಪಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಸರ್ಕಾರದ ಆದೇಶ ದಿ : 12 -10 -2009ರಲ್ಲಿ ದೊಡ್ಡಬಳ್ಳಾಪುರ ತಾಲ್ಲೂಕು, ತೂಬುಗೆರೆ ಹೋಬಳಿ, 
ಕೆಳಗಿನನಾಯ್ಕರಂಡಹಳ್ಳಿ ಗ್ರಾಮದ ಸ. ನಂ .5, ಕೆಳಗಿನಜೂಗಾನಹಳ್ಳಿ ಗ್ರಾಮದ ಸ. ನಂ . 47 ಮತ್ತು ಮೇಲಿನಜೂಗಾನಹಳ್ಳಿ ಗ್ರಾಮದ ಸ. ನಂ . 38 /ಎ ರಲ್ಲಿ 50 
ಎಕರೆ ಜಮೀನನ್ನು ಗೋಶಾಲೆಗಾಗಿ ರಾಷ್ಟೋತ್ಥಾನ ಪರಿಷತ್ ಇವರಿಗೆ ಮಂಜೂರು ಮಾಡಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ದಿ : 16 - 08 -2010 ರಂದು ರಾಷ್ಟೋತ್ಥಾನ ಪರಿಷತ್ ಇವರು ಮಾನ್ಯ ಕಂದಾಯ ಸಚಿವರಿಗೆ ಸಲ್ಲಿಸಿದ 
ಮನವಿಯಲ್ಲಿ ಸಮಗ್ರ ಗ್ರಾಮೀಣಾಭಿವೃದ್ಧಿಗೆ ಗೋಶಾಲೆ ಮತ್ತು ಸ್ವದೇಶಿ ತಳಿಗಳನ್ನು ಸಂರಕ್ಷಿಸಲು ಮೇಲ್ಕಂಡ ಸರ್ವೆ ನಂಬರುಗಳಲ್ಲಿ 26.03 ಎಕರೆ 
ಜಮೀನನ್ನು ಮಂಜೂರು ಮಾಡುವಂತೆ ಕೋರಿರುತ್ತಾರೆ. ಜಿಲ್ಲಾಧಿಕಾರಿಗಳ ವರದಿಯನ್ವಯ ಕೆಳಗಿನನಾಯ್ಕರಂಡಹಳ್ಳಿ ಗ್ರಾಮದ ಸ. ನಂ . 5ರಲ್ಲಿ 17 .14 ಎಕರೆ 
ಸರ್ಕಾರಿ ಗೋಮಾಳ ಜಮೀನು ಲಭ್ಯವಿದ್ದು, ಸದರಿ ಗ್ರಾಮದ ಜಾನುವಾರುಗಳಿಗೆ ಮೇವಿನ ಸೌಕರ್ಯಕ್ಕೆ ತೊಂದರೆ ಇರುವುದಿಲ್ಲವೆಂದು ಜಿಲ್ಲಾಧಿಕಾರಿಗಳು 
ತಿಳಿಸಿರುತ್ತಾರೆ. ಕೆಳಗಿನ ಜೋಗಾನಹಳ್ಳಿ ಗ್ರಾಮದ ಸ. ನಂ . 47ರಲ್ಲಿ ಬ್ಲಾಕ್ -1, 2 ಮತ್ತು 3ರಲ್ಲಿ 2.29 ಎಕರೆ ಜಮೀನು ಹಾಗೂ ಸ. ನಂ .47ರಲ್ಲಿ 2.00 ಎಕರೆ 
ಮತ್ತು ಮೇಲಿನಜೋಗಾನಹಳ್ಳಿ ಗ್ರಾಮದ ಸ. ನಂ .38, ಬ್ಲಾಕ್ - ಎ ರಲ್ಲಿ 4.00 ಎಕರೆ ಜಮೀನು ಲಭ್ಯವಿರುವುದಾಗಿ ತಿಳಿಸಿರುತ್ತಾರೆ . ಕೆಳಗಿನನಾಯ್ಕರಂಡಹಳ್ಳಿ 
ಗ್ರಾಮದ ಜಮೀನಿಗೆ ಪ್ರತಿ ಎಕರೆಯ ಮಾರ್ಗಸೂಚಿ ಬೆಲೆ ರೂ . 30 ಲಕ್ಷ ಹಾಗೂ ಕೆಳಗಿನಜೂಗಾನಹಳ್ಳಿ ಮತ್ತು ಮೇಲಿನಜೂಗಾನಹಳ್ಳಿ ಗ್ರಾಮದ ಜಮೀನಿಗೆ 
ಮಾರ್ಗಸೂಚಿ ಬೆಲೆ ಪ್ರತಿ ಎಕರೆ ಒಂದಕ್ಕೆ ರೂ . 10 ಲಕ್ಷ ಇರುವುದಾಗಿ ಜಿಲ್ಲಾಧಿಕಾರಿಗಳು ತಿಳಿಸಿರುತ್ತಾರೆ. ಸದರಿ ಜಮೀನು ಇಳಿಜಾರು ಪ್ರದೇಶವಾಗಿದ್ದು, 
ಕಲ್ಲು ಮತ್ತು ಹುಲ್ಲಿನ ಪೊದೆಗಳಿಂದ ಕೂಡಿದ ಜಮೀನುಗಳಾಗಿರುವುದಾಗಿ ಹಾಗೂ ಈ ಜಮೀನುಗಳು ಈಗಾಗಲೇ ಗೋಶಾಲೆಗೆ ಮಂಜೂರು ಮಾಡಲಾದ 
ಜಮೀನಿಗೆ ಹೊಂದಿಕೊಂಡ ಪ್ರದೇಶವಾಗಿರುವುದಾಗಿ ವರದಿ ಮಾಡಿರುತ್ತಾರೆ. ಈ ಗ್ರಾಮಗಳಲ್ಲಿ ಜಾನುವಾರುಗಳಿಗೆ ಮೀಸಲಿಡಬೇಕಾದ ಹೆಚ್ಚುವರಿ ಜಮೀನು 
ಕಡಿಮೆಯಿದ್ದು, ಇದೇ ಗ್ರಾಮದ ಸ. ನಂ .3 ಮತ್ತು 8ರಲ್ಲಿ 469. 07 ಎಕರೆ ಜಮೀನು ಅರಣ್ಯ ಇಲಾಖೆಗೆ ವರ್ಗಾಯಿಸಿರುವುದರಿಂದ ಜಾನುವಾರುಗಳ ಮೇವಿನ 
ಸೌಕರ್ಯಕ್ಕೆ ತೊಂದರೆ ಇರುವುದಿಲ್ಲವೆಂದು ವರದಿ ಮಾಡಿರುತ್ತಾರೆ. 

ಪ್ರಾದೇಶಿಕ ಆಯುಕ್ತರು, ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ ಕೆಳಗಿನನಾಯ್ಕರಂಡಹಳ್ಳಿ ಗ್ರಾಮದ ಸ. ನಂ .5ರಲ್ಲಿ ಒಟ್ಟು 
ವಿಸ್ತೀರ್ಣ 69.04 ಎಕರೆ ಇದ್ದು, ಈ ಪೈಕಿ 11.14 ಎಕರೆ ಜಮೀನು ಮಾತ್ರ ಲಭ್ಯವಿರುವುದಾಗಿ ತಿಳಿಸಿರುತ್ತಾರೆ. ಆದರೆ ತಹಶೀಲ್ದಾರರ ವರದಿ ಪ್ರಕಾರ 
ವಾಸ್ತವವಾಗಿ ಅಳತೆ ಮಾಡಲಾಗಿದ್ದು, 17.14 ಎಕರೆ ಜಮೀನು ಖುಲ್ಲಾ ಇರುವುದಾಗಿ ತಿಳಿಸಿರುತ್ತಾರೆ. 

ಪ್ರಾದೇಶಿಕ ಆಯುಕ್ತರು, ತಮ್ಮ ವರದಿಯಲ್ಲಿ ಮೇಲಿನಗಾನಹಳ್ಳಿ ಗ್ರಾಮದ ಸ. ನಂ .38, ಬ್ಲಾಕ್ - ಎ ರಲ್ಲಿ ಒಟ್ಟು ವಿಸ್ತೀರ್ಣವು ಸರ್ಕಾರಿ ಖರಾಬು 
ಆಗಿದ್ದು, ಕರ್ನಾಟಕ ಭೂ ಕಂದಾಯ ಕಾಯ್ದೆಯ ಕಲಂ 68ರ ಅಡಿಯಲ್ಲಿ ಹಕ್ಕು ನಿವೃತ್ತಿಗೊಳಿಸಬೇಕಾಗಿದ್ದು, ಅದರಂತೆ ಕ್ರಮ ಜರುಗಿಸಿರುವುದಿಲ್ಲವೆಂದು 
ತಿಳಿಸಿರುತ್ತಾರೆ . ಆದರೆ ಜಿಲ್ಲಾಧಿಕಾರಿಗಳ ವರದಿಯೊಂದಿಗೆ ಸ್ವೀಕರಿಸಲಾದ ದರಖಾಸ್ತು ಮೆಮೋರಾಂಡಂನಲ್ಲಿ ಈ ಸರ್ವೆ ನಂಬರಿನಲ್ಲಿ 4.00 ಎಕರೆ 
ಗೋಮಾಳ ಜಮೀನು ಖುಲ್ಲಾ ಇರುತ್ತದೆ ಎಂದು ತಿಳಿಸಿರುತ್ತಾರೆ. 

ಕರ್ನಾಟಕ ಭೂ ಕಂದಾಯ ನಿಯಮಗಳು 1966ರ ನಿಯಮ 97 ( 2) ರನ್ವಯ ಗ್ರಾಮದಲ್ಲಿ ಅರಣ್ಯ ಪ್ರದೇಶವು ಸಾಕಷ್ಟು ಇದ್ದಲ್ಲಿ ಗ್ರಾಮದ 
ಜಾನುವಾರುಗಳ ಮೇವಿಗಾಗಿ ಗೋಮಾಳಕ್ಕಾಗಿ ಕಾಯ್ದಿರಿಸಿರುವುದನ್ನು ಕಡಿಮೆ ಮಾಡಬಹುದಾಗಿದೆ. 

ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿದೆ, ಅದರಂತೆ ಈ ಆದೇಶ. 


೧೫೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


ಭಾಗ - ೧ 


ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 69 ಎಲ್‌ಜಿಬಿ 2011, ಬೆಂಗಳೂರು, ದಿನಾಂಕ: 05 - 03 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ದೊಡ್ಡಬಳ್ಳಾಪುರ ತಾಲ್ಲೂಕು, ತೂಬುಗೆರೆ ಹೋಬಳಿ , ಕೆಳಗಿನನಾಯ್ಕರಂಡಹಳ್ಳಿ ಗ್ರಾಮದ 
ಸ. ನಂ .5ರ 1, 2 ಮತ್ತು 3ರಲ್ಲಿ 17.14 ಎಕರೆ , ಕೆಳಗಿನಜೂಗಾನಹಳ್ಳಿ ಗ್ರಾಮದ ಸ. ನಂ .47ರ ಬ್ಲಾಕ್ -1, 2 ಮತ್ತು 3ರಲ್ಲಿ 2.29 ಎಕರೆ ಹಾಗೂ 
ಮೇಲಿನಜೋಗಾನಹಳ್ಳಿ ಗ್ರಾಮದ ಸ. ನಂ .38, ಬ್ಲಾಕ್ - ಎ ರಲ್ಲಿ 4.00 ಎಕರೆ ಹಾಗೂ ಕೆಳಗಿನಜೂಗಾನಹಳ್ಳಿ ಗ್ರಾಮದ ಸ. ನಂ .47ರಲ್ಲಿ 2.00 ಎಕರೆ ಒಟ್ಟು 
26.03 ಎಕರೆ ಜಮೀನನ್ನು ರಾಷ್ಟೋತ್ಥಾನ ಪರಿಷತ್ ಇವರಿಗೆ ಸಮಗ್ರ ಗ್ರಾಮೀಣಾಭಿವೃದ್ಧಿಗೆ ಗೋಶಾಲೆ ಮತ್ತು ಸ್ವದೇಶಿ ತಳಿಗಳನ್ನು ಸಂರಕ್ಷಿಸಲು ಕರ್ನಾಟಕ 
ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 27ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ನಿಯಮ 21ನ್ನು ಸಡಿಲಿಸಿ ಮಾರ್ಗಸೂಚಿ ಬೆಲೆಯ 
ಶೇಕಡ 20ರಷ್ಟು ದರ ವಿಧಿಸಿ ಮಂಜೂರು ಮಾಡಲು ಹಾಗೂ ಸದರಿ ಜಮೀನನ್ನು ರಾಷ್ಟೋತ್ಥಾನ ಪರಿಷತ್ ಅವರ ಹೆಸರಿಗೆ ನೋಂದಾಯಿಸಲು 
ತಗಲಬಹುದಾದ ನೋಂದಣಿ ಹಾಗೂ ಮುದ್ರಾಂಕ ಶುಲ್ಕದಿಂದ ವಿನಾಯಿತಿ ನೀಡಲೂ ಸಹ ಸರ್ಕಾರವು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಗೀತಾ ರಮೇಶ್ 
ಪಿ .ಆರ್. 750 

ಸರ್ಕಾರದ ಉಪ ಕಾರ್ಯದರ್ಶಿ 

ಕಂದಾಯ ಇಲಾಖೆ ( ಭೂ . ಮಂ ಮತ್ತು ಭೂ ಕಂ ) 

ಸಹಕಾರ ಸಚಿವಾಲಯ 
ವಿಷಯ : ಶ್ರೀ ವರ್ಧಮಾನ ಸ್ಥಾನಿಕವಾಸಿ ಜೈನ ಸಂಘ , ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು, ಈ ಸಂಘಕ್ಕೆ ನೇಮಿಸಿರುವ ಆಡಳಿತಾಧಿಕಾರಿ 

ಅವಧಿಯನ್ನು ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸಇ 143 ಸಸಂನೋ 2009 , ದಿನಾಂಕ : 29 - 03 - 2010 . 

2. ಸರ್ಕಾರದ ಆದೇಶ ಸಂಖ್ಯೆ : ಸಇ 143 ಸಸಂನೋ 2009 , ದಿನಾಂಕ : 27 - 09 - 2010 . 
3 . ಆಡಳಿತಾಧಿಕಾರಿಗಳು , ಶ್ರೀ ವರ್ಧಮಾನ ಸ್ಥಾನಿಕವಾಸಿ ಜೈನ ಸಂಘ, ಇನ್‌ಫೆಂಟ್ರಿ ರಸ್ತೆ , ಬೆಂಗಳೂರು ಇವರ ಪತ್ರ ಸಂಖ್ಯೆ : 

ಡಿಆರ್‌ಬಿ / ಸಿಬ್ಬಂದಿ/ಶ್ರೀವಸ್ಥಾಜ್ಞೆಸಂ. ಆ:2010 -11 ದಿನಾಂಕ : 03 - 03 -2011 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ದಿನಾಂಕ : 29 - 03 - 2010ರ ಆದೇಶದಲ್ಲಿ , ಶ್ರೀ ವರ್ಧಮಾನ ಸ್ಥಾನಿಕವಾಸಿ 
ರಸ್ತೆ, ಬೆಂಗಳೂರು ಈ ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27 ( ಎ) ರನ್ವಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸಹಕಾರ ಸಂಘಗಳ ಉಪ ನಿಬಂಧಕರು -1, ಬೆಂಗಳೂರು ನಗರ ಜಿಲ್ಲೆ-1, ಬೆಂಗಳೂರು ಇವರನ್ನು ಆಡಳಿತಾಧಿಕಾರಿಯಾಗಿ ಆರು ( 6) ತಿಂಗಳ 
ಅವಧಿಗೆ ನೇಮಿಸಿ ಆದೇಶಿಸಿದೆ. ಆಡಳಿತಾಧಿಕಾರಿಗಳು ಸದರಿ ಅವಧಿಯಲ್ಲಿ ಆಡಳಿತ ಮಂಡಳಿಯ ಅವ್ಯವಹಾರಗಳನ್ನು ಸರಿಪಡಿಸಿ, ಸಂಸೆಗೆ ಚುನಾವಣೆ 
ನಡೆಸಿ , ಚುನಾಯಿತ ನೂತನ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವಂತೆ ಸೂಚಿಸಿದೆ. ಆಡಳಿತಾಧಿಕಾರಿಗಳು ತೆಗೆದುಕೊಂಡ ಕ್ರಮಗಳ ಬಗ್ಗೆ 
ಸರ್ಕಾರಕ್ಕೆ ಮಾಹಿತಿಯನ್ನು ಸಹ ಒದಗಿಸುವಂತೆ ಸೂಚಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ದಿನಾಂಕ : 27 -09 -2010ರ ಆದೇಶದಲ್ಲಿ, ಶ್ರೀ ವರ್ಧಮಾನ ಸ್ಥಾನಿಕವಾಸಿ ಜೈನ ಸಂಘ , ಇನ್‌ಫೆಂಟ್ರಿ 
ರಸ್ತೆ , ಬೆಂಗಳೂರು ಈ ಸಂಸ್ಥೆಗೆ ಆಡಳಿತಾಧಿಕಾರಿಯಾಗಿ ನೇಮಿಸಿರುವ ಸಹಕಾರ ಸಂಘಗಳ ಉಪ ನಿಬಂಧಕರು -1, ಬೆಂಗಳೂರು ನಗರ ಜಿಲ್ಲೆ -1, 
ಬೆಂಗಳೂರು ಇವರ ಅವಧಿಯನ್ನು ದಿನಾಂಕ : 30 - 09 - 2010 ರಿಂದ ಮತ್ತೆ ಮುಂದಿನ ಆರು ( 6) ತಿಂಗಳ ಅವಧಿಗೆ ಅಥವಾ ಸಂಸ್ಥೆಗೆ ಚುನಾವಣೆ 
ನಡೆಸಿ ಚುನಾಯಿತ ನೂತನ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವವರೆಗೆ ಅಥವಾ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ವಿಸ್ತರಿಸಿ ಆದೇಶಿಸಲಾಗಿದೆ. ಆಡಳಿತಾಧಿಕಾರಿಗಳು ತೆಗೆದುಕೊಂಡ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯ 
ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ಆಡಳಿತಾಧಿಕಾರಿಗಳು, ಶ್ರೀ ವರ್ಧಮಾನ ಸ್ಥಾನಿಕವಾಸಿ ಜೈನ ಸಂಘ , ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು 
ಇವರ ದಿನಾಂಕ : 03 - 03 - 2011ರ ಪತ್ರದಲ್ಲಿ , ಸರ್ಕಾರದ ಆದೇಶ ಸಂಖ್ಯೆ : ಸಇ 143 ಸಸಂನೋ 2009 ದಿನಾಂಕ : 29 - 03 - 2010 ರಂತೆ, ಸಹಕಾರ 
ಸಂಘಗಳ ಉಪ ನಿಬಂಧಕರು -1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ರವರು ಸದರಿ ಸಂಘದ ಆಡಳಿತಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದು, ಪ್ರಸ್ತುತ 
ಸಂಘದಲ್ಲಿ 2002 - 03 ರಿಂದ ತಹಲ್‌ವರೆಗೆ ಸಂಘದ ಲೆಕ್ಕಪತ್ರಗಳನ್ನು ಲೆಕ್ಕಿಗರಿಂದ ಆಡಿಟ್ ಮಾಡಿಸುತ್ತಿದ್ದು , ಲೆಕ್ಕ ಪರಿಶೋಧನೆಯು ಪ್ರಗತಿಯಲ್ಲಿದ್ದು, ಸದರಿ 
ಸಂಘದ ಆಡಳಿತಾಧಿಕಾರಿಗಳ ಅವಧಿಯು ಸರ್ಕಾರದ ಆದೇಶ ಸಂಖ್ಯೆ : ಕಂಇ 143 ಸಸಂನೋ 2009 ದಿನಾಂಕ : 27 - 09 - 2010 ರನ್ವಯ ದಿನಾಂಕ : 
31 - 03 - 2011ಕ್ಕೆ ಮುಕ್ತಾಯಗೊಳ್ಳಲಿದ್ದು, ಪ್ರಸ್ತುತ ಸದರಿ ಸಂಘದ 2002 - 03 ರಿಂದ 2007 - 08ನೇ ಸಾಲಿನವರೆಗೆ ಲೆಕ್ಕಪತ್ರಗಳ ಪರಿಶೋಧನಾ ಕಾರ್ಯವು 
ಮುಕ್ತಾಯಗೊಂಡಿದ್ದು, ಇನ್ನೂ 2008 - 09 ಮತ್ತು 2009 - 10ನೇ ಸಾಲುಗಳ ಲೆಕ್ಕಪತ್ರಗಳ ಆಡಿಟ್ ಪ್ರಗತಿಯಲ್ಲಿದ್ದು, ಲೆಕ್ಕಪರಿಶೋಧನೆಯು 
ಪೂರ್ಣಗೊಂಡಿರುವುದಿಲ್ಲ. ಆದ್ದರಿಂದ, 2008 - 09 ಮತ್ತು 2009 -10ನೇ ಸಾಲುಗಳ ಲೆಕ್ಕಪತ್ರಗಳ ಆಡಿಟ್ ಮಾಡಿಸಿ, ಆಡಿಟ್ ವರದಿ ಬಿಡುಗಡೆಯಾಗಲು 
ಹಾಗೂ ರದ್ದತಿ ಆಗಿರುವ ಆಡಳಿತ ಮಂಡಳಿಗೆ ಚುನಾವಣೆ ನಡೆಸಿ ನೂತನ ಆಡಳಿತ ಮಂಡಳಿಗೆ ಪ್ರಭಾರ ವಹಿಸಿಕೊಡಲು ಕಾಲಾವಕಾಶ 
ಬೇಕಾಗಿರುವುದರಿಂದ, ಆಡಳಿತಾಧಿಕಾರಿಗಳ ಕಾಲಾವಧಿಯನ್ನು ದಿನಾಂಕ : 01 - 04 - 2011 ರಿಂದ ಮುಂದಿನ ಆರು ತಿಂಗಳವರೆಗೆ ವಿಸ್ತರಿಸಬೇಕೆಂದು 
ಕೋರಿರುತ್ತಾರೆ. 

ಮೇಲಿನ ಎಲ್ಲ ಅಂಶಗಳನ್ನು ಪರಿಶೀಲಿಸಿದ ಸರ್ಕಾರವು, ಶ್ರೀ ವರ್ಧಮಾನ ಸ್ಥಾನಿಕವಾಸಿ ಜೈನ ಸಂಘ, ಇನ್‌ಫೆಂಟ್ರಿ ರಸ್ತೆ , ಬೆಂಗಳೂರು ಈ 
ಸಂಸ್ಥೆಗೆ ನೇಮಕ ಮಾಡಿರುವ ಆಡಳಿತಾಧಿಕಾರಿಗಳ ಅವಧಿಯು ದಿನಾಂಕ : 31 - 03 - 2011 ರಂದು ಮುಕ್ತಾಯಗೊಳ್ಳಲಿರುವುದರಿಂದ, ಸದರಿ 
ಆಡಳಿತಾಧಿಕಾರಿಗಳ ಅವಧಿಯನ್ನು ಇನ್ನೂ ಆರು ತಿಂಗಳ ಅವಧಿಗೆ ವಿಸ್ತರಿಸಲು ತೀರ್ಮಾನಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


೧೫೦೧ 


ಸರ್ಕಾರದ ಆದೇಶ ಸಂಖ್ಯೆ : ಸಇ 22 ಸಸಂನೋ 2011 , ಬೆಂಗಳೂರು, ದಿನಾಂಕ : 10 - 03 - 2010 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27( ಎ) ರ ಪ್ರಕಾರ 
ಶ್ರೀ ವರ್ಧಮಾನ ಸ್ಥಾನಿಕವಾಸಿ ಜೈನ ಸಂಘ , ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ಈ ಸಂಸ್ಥೆಗೆ ಆಡಳಿತಾಧಿಕಾರಿಯಾಗಿ ನೇಮಿಸಿರುವ ಸಹಕಾರ ಸಂಘಗಳ 
ಉಪ ನಿಬಂಧಕರು -1, ಬೆಂಗಳೂರು ನಗರ ಜಿಲ್ಲೆ -1, ಬೆಂಗಳೂರು ಇವರ ಅವಧಿಯನ್ನು ದಿನಾಂಕ : 01 - 04 -2011 ರಿಂದ ಮತ್ತೆ ಮುಂದಿನ ಆರು ( 6) 
ತಿಂಗಳ ಅವಧಿಗೆ ಅಥವಾ ಸಂಸ್ಥೆಗೆ ಚುನಾವಣೆ ನಡೆಸಿ ಚುನಾಯಿತ ನೂತನ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವವರೆಗೆ ಇವೆರಡರಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ವಿಸ್ತರಿಸಿ ಆದೇಶಿಸಲಾಗಿದೆ. ಆಡಳಿತಾಧಿಕಾರಿಗಳು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ನಂಜುಂಡಪ್ಪ 
ಪಿ . ಆರ್‌. 751 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ 
COMMERCE AND INDUSTRIES SECRETARIAT 
Sub : Permission to M /s. KMMI Steel Private Ltd ., to establish “Mini Steel Plant- 1.5 Lakhs TPA with 15 

MW with 15 MW Power Generation " in Yerabanahally Village , Sandur Taluk , Bellary District 

extension of time limit. 
Read: 1. Govt . Order No. Ci 84 SPI 2008 , dated 13 -05 - 2008 

2. Proceedings of the 24th State High Level Clearance Committee (SHLCC) Meeting held on 

24 - 01 - 2011. 
Preamble : 

M /s. KMMI Steel Private Ltd ., has been accorded approval for an expansion project to establish "Mini Steel Plant- 1.5 Lakhs 
TPA with 15 MW Power Generation " within their existing premises of Sponge Iron Plant at Yerabanahally Village, Sandur Taluk , 
Bellary District, with an investment of Rs. 212 .00 crores. They have proposed that, due to delay in obtaining environmental clearance 
from MOEF, GOI and financial closure , the project could not commence and now they have all the clearances , they have sought a time 
extension by another 2 years . 

In the 24th State High Level Clearance Committee (SHLCC) Meeting held on 24 -01 -2011, the proposal of the Company was 
discussed and approved . 

Governmenthas examined the recommendationsmade by the State High Level Clearance Committee in the 24th Meeting held 
on 24 - 01-2011, in all aspects . 
Hence the following Order. 

GovernmentOrder No. Ci 84 SPI 2008 (P ), Bangalore , Dated 11 -03-2011 
In the circumstances explained above, Government is pleased to extend the validity of the G .O . read above at (1), by one 
year from the date of issue of this order. 
Other terms and conditions , remain the same as in the G . O . read at ( 1) above . 

By Order and in the name of the Governor of Karnataka 

A . V . Srinivasa Dikshit 

Desk Officer (Technical Cell) 
P . R . 833 

Commerce & Industries Department 
COMMERCE AND INDUSTRIES SECRETARIAT 
Sub : Approval to the Project Proposal of M /s Posco India Pvt. Ltd ., to setup 6 MTPA Finex Steel Plant & 400 

MW Captive Power Plant Confirmation of land -reg . 
Read : 1, Govt. Order No . Cl 49 SPL 2010, dated 19- 02-2010 

2. Proceedings of the 24th State High Level Clearance Committee (SHLCC ) Meeting held on 

24 - 01 - 2011. 
Preamble : 

M /s. Posco India Pvt. Ltd ., has been accorded approval in principle to establish “ 6 MTPA Finex Steel Plant & 400 MW 
Captive Power Plant”, with an investment of Rs . 32 ,336 crores, generating employment to about 20 ,000 persons. Accordingly the G . O . 
read at (1) above has been issued , in which 5000 acres of land was sanctioned for the project. 

Now , they have requested that, they have identified 3000 acres of land in Janti Village ofGadag District and requested to 
acquire and issue as SUC . 

In the 24th State High Level Clearance Committee Meeting (SHLCC) held on 24 -01- 2011, the proposal of the Company has 
been discussed in detail and approval. 

Government has examined the recommendations made by the State High Level Clearance Committee in the 24th Meeting held 
on 24 -01- 2011 , in all aspects . 


೧೫೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


ಭಾಗ - ೧ 


Hence the following Order. 

Government Order No. Ci 49 SPI 2010 , Bangalore, Dated 11-03- 2011 
Government is pleased to accord approval to the acquisition and allotment of 3000 acres of land in Jantli Village of Gadag 
Districtby KIADB as SUC, for the project proposal of M /s. Posco India Pvt. Ltd., subject to the condition that the land identified should 
not over lap with any other project. 

Other terms and conditions, remain the same as in the G . O . read at ( 1) above . 


By Order and in the name of the Governor of Karnataka 

A . V . Srinivasa Dikshit 
Desk Officer ( Technical Cell) 
Commerce & Industries Department. 


P . R . 834 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಸಂಬಂಧಿಸಿದಂತೆ “ ವೆಂಚರ್ ಕ್ಯಾಪಿಟಲ್ ಫಂಡ್ ” ಅಡಿ ಅನುದಾನ 

ಬಿಡುಗಡೆ ಬಗ್ಗೆ . 
ಓದಲಾಗಿದೆ : 1. 2009 - 10ರ ಆಯವ್ಯಯದ ಲೆಕ್ಕ ಶೀರ್ಷಿಕೆ “ 4852 - 02 - 800 - 0 - 04 ” ಅಡಿಯಲ್ಲಿ ರೂ . 100 ಲಕ್ಷಗಳ ಅನುದಾನ . 

2. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ರವರ ಅಧ್ಯಕ್ಷತೆಯಲ್ಲಿ ದಿನಾಂಕ 06 - 05 - 2010 
ರಂದು ನಡೆದ ಸಭೆಯ ನಡವಳಿಗಳು. 
3. ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 234 ಎಸ್ಪಿಐ 2010 , ದಿನಾಂಕ 13 - 09 -2010 

4 . ಅಪರ ನಿರ್ದೇಶಕರು ( ಎಂಎಸ್‌ಎಂಇ) ರವರ ಪತ್ರ ಸಂಖ್ಯೆ : ಎಂಎಸ್‌ಎಂಇ: ಕೈವಿಅ: ವೆಕ್ಯಾಫ:2010 - 11 , ದಿನಾಂಕ 30 - 12 - 2010 . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ತಿಳಿಸಿರುವಂತೆ ಆಯವ್ಯಯ ಭಾಷಣದಲ್ಲಿ ಘೋಷಿಸಿದಂತೆ, 2010 - 11ನೇ ಸಾಲಿನ ಆಯವ್ಯಯದಲ್ಲಿ ಸಣ್ಣ ಮತ್ತು ಮಧ್ಯಮ 
ಕೈಗಾರಿಕೆಗಳಿಗಾಗಿ “ ಆಪತ್ತು ಬಂಡವಾಳ ನಿಧಿ ” ( Venture Capital Fund) ಯನ್ನು ಒದಗಿಸಿದ್ದು, ಮೇಲೆ (2 ) ರಲ್ಲಿ ಓದಲಾದ ದಿನಾಂಕ 
06 - 05 -2010ರ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ “ ಆಪತ್ತು ಬಂಡವಾಳ 
ನಿಧಿ” ಯನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಅದರಂತೆ ಮೇಲೆ (3) ರಲ್ಲಿ 2010 - 11ನೇ ಸಾಲಿನಲ್ಲಿ ಮೊದಲ ಕಂತಾಗಿ ಈ ಯೋಜನೆಯಡಿ ರೂ . 50.00 
ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. 

ಮೇಲೆ (4) ರಲ್ಲಿ ಓದಲಾದ ಪತ್ರದಲ್ಲಿ ಆಯವ್ಯಯದಲ್ಲಿ ಒದಗಿಸಿದ್ದ ಹಣದಲ್ಲಿ ಉಳಿದ ರೂ . 50.00 ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ ಅಪರ 
ನಿರ್ದೇಶಕರು ( ಎಂಎಸ್‌ಎಂಇ) ರವರು ಪ್ರಸ್ತಾಪಿಸಿರುತ್ತಾರೆ . ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿದೆ. ಅದರಂತೆ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಐ 234 ಎಸ್ಪಿಐ 2010, ಬೆಂಗಳೂರು, ದಿನಾಂಕ : 15 -03 - 2011 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಸರ್ಕಾರವು ಈ ಕೆಳಕಂಡಂತೆ ಅನುಮೋದನೆಯನ್ನು ನೀಡಿದೆ. 

2010 -11ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿ ಕೆ “4852 - 02 - 800 - 0 - 04 Venture Capital Fund for Small & Medium Enterprises-211 
Investment (Plan)” ರಡಿ ಉಳಿದಿರುವ ರೂ . 50 .00 ಲಕ್ಷ ( ಐವತ್ತು ಲಕ್ಷಗಳು ಮಾತ್ರ) ಗಳನ್ನು ಕೆಎಸ್‌ಐಐಡಿಸಿ ಸಂಸ್ಥೆಗೆ ಎರಡನೇ ಹಾಗೂ ಕೊನೆಯ 
ಕಂತಾಗಿ ಬಿಡುಗಡೆ ಮಾಡಲಾಗಿದೆ. 

ಕೆಎಸ್‌ಐಐಡಿಸಿಯು ಸ್ವೀಕೃತ ಪತ್ರಕ್ಕೆ ಕೈಗಾರಿಕಾಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆರವರ ಮೇಲು 
ರುಜು ಪಡೆದು ಹಣವನ್ನು ಪಡೆಯತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಎಫ್ಡಿ 55 ವೆಚ್ಚ -1/1 ದಿನಾಂಕ 07 - 03 - 2011ರಲ್ಲಿ ನೀಡಿರುವ 
ಅನುಮೋದನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ವಿ. ಶ್ರೀನಿವಾಸ ದೀಕ್ಷಿತ್ 

ಪೀಠಾಧಿಕಾರಿ ( ತಾಂತ್ರಿಕ ಕೋಶ) 
ಪಿ . ಆರ್ . 835 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ಮೈಸೂರಿನಲ್ಲಿ ರೇಷ್ಮೆ ಶತಮಾನೋತ್ಸವ ಸ್ಮಾರಕ ಭವನವನ್ನು ನಿರ್ಮಿಸಲು ಅನುದಾನ ಒದಗಿಸುವ ಬಗ್ಗೆ. 
ಓದಲಾಗಿದೆ : 1. ದಿನಾಂಕ 5 - 3 - 2010ರಂದು ಮಾನ್ಯ ಮುಖ್ಯಮಂತ್ರಿಯವರು ಮಂಡಿಸಿದ 2010 -11ನೇ ಸಾಲಿನ ಆಯವ್ಯಯ 

ಭಾಷಣದ ಕಂಡಿಕೆ - 53 . 
2. ರೇಷ್ಮೆ ಆಯುಕ್ತರಿಗೆ ಬರೆದ ಈ ಇಲಾಖೆಯ ಇದೇ ಸಂಖ್ಯೆಯ ದಿನಾಂಕ 8 - 4 - 2010ರ ಪತ್ರ. 
3. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ ಇವರ ಪತ್ರ ಸಂಖ್ಯೆ: 

ಕೆಎಸ್‌ಐಸಿ/ ಸಿಬ್ಬಂದಿ /ರೇಶಭ /10 - 11 / 514, ದಿನಾಂಕ 23 - 6 - 2010, 26 -11 - 2010 , 16 -12 - 2010 ಹಾಗೂ 

23 - 02 - 2011 . 
ಪ್ರಸ್ತಾವನೆ : 

ದಿನಾಂಕ 5 -3 - 2010ರಂದು ಮಾನ್ಯ ಮುಖ್ಯಮಂತ್ರಿಯವರು ಮಂಡಿಸಿದ 2010 -11ನೇ ಸಾಲಿನ ಆಯವ್ಯಯದಲ್ಲಿ ಮೈಸೂರಿನಲ್ಲಿ ರೇಷ್ಮೆ 
ಶತಮಾನೋತ್ಸವ ಸ್ಮಾರಕ ಭವನವನ್ನು ನಿರ್ಮಿಸಲು ರೂ . 2.00 ಕೋಟಿನೀಡಲಾಗುವುದು ಎಂದು ಘೋಷಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸದರಿ ಅಂಶದ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


೧೫೦೩ 


ಅನುಷ್ಠಾನಕ್ಕೆ ಸೂಕ್ತ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಮೇಲೆ ಓದಲಾದ ಕ್ರಮಸಂಖ್ಯೆ ( 2) ರ ಪತ್ರದಲ್ಲಿ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ 
ರೇಷ್ಮೆ ನಿರ್ದೇಶಕರನ್ನು ಕೋರಲಾಗಿರುತ್ತದೆ. 

ಮಾನ್ಯ ಮುಖ್ಯಮಂತ್ರಿಯವರು ಆಯವ್ಯಯ ಭಾಷಣದಲ್ಲಿ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದಡಿಯಲ್ಲಿ ಬರುವ ರೇಷ್ಮೆ ನೇಯ್ದೆ 
ಕಾರ್ಖಾನೆಯಲ್ಲಿ ಶತಮಾನೋತ್ಸವ ಸ್ಮಾರಕ ಭವನವನ್ನು ನಿರ್ಮಿಸಲು ರೂ . 2 .00 ಕೋಟಿ ಹಣವನ್ನು ನೀಡಿದ್ದು, ಅದ 
ಸರ್ಕಾರಕ್ಕೆ ಸಲ್ಲಿಸುವಂತೆ ಸರ್ಕಾರವು ತಿಳಿಸಿರುವ ಹಿನ್ನೆಲೆಯಲ್ಲಿ ಸಂಪೂರ್ಣ ಅಂದಾಜು ಆಯವ್ಯಯ ಪಟ್ಟಿಯೊಂದಿಗೆ ಕಟ್ಟಡದ ನಕ್ಷೆಯನ್ನು ಸಲ್ಲಿಸಿ, 
ಅನುದಾನ ಬಿಡುಗಡೆ ಮಾಡುವಂತೆ ಕೋರಿ ಮೇಲೆ ಓದಲಾದ ಕ್ರಮಸಂಖ್ಯೆ (3) ರ ಪತ್ರಗಳಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರೇಷ್ಮೆ ಉದ್ಯಮಗಳ 
ನಿಗಮ ನಿಯಮಿತ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ . 
ಈ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಯನ್ನು ಸರ್ಕಾರದ ಮಟ್ಟದಲ್ಲಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಾಕ್ಕೆ 12 ರೇಉನಿ 2010, ಬೆಂಗಳೂರು, ದಿನಾಂಕ : 15 - 03 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದಡಿಯಲ್ಲಿ ಬರುವ ರೇಷ್ಮೆ ನೇಯ್ದೆ 
ಕಾರ್ಖಾನೆ, ಮೈಸೂರು ಇಲ್ಲಿ ರೇಷ್ಮೆ ಉದ್ಯಮದ ಶತಮಾನೋತ್ಸವ ಸ್ಮಾರಕ ಭವನವನ್ನು ನಿರ್ಮಾಣ ಮಾಡುವುದಕ್ಕೆ ಸದರಿ ಕಟ್ಟಡಕ್ಕೆ ಅಗತ್ಯವಿರುವ ಹೆಚ್ಚುವರಿ 
ವೆಚ್ಚವನ್ನು ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತವೇ ತನ್ನ ಆರ್ಥಿಕ ಸಂಪನ್ಮೂಲದಿಂದ ಭರಿಸಬೇಕು ಹಾಗೂ ಸದರಿ ಸ್ಮಾರಕ ಭವನವನ್ನು 
ಸರ್ಕಾರಿ ಆಸಿಯಾಗಿ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತವು ತನ್ನ ಸ್ವಂತ ವೆಚ್ಚದಿಂದ ನಿರ್ವಹಣೆ ಮಾಡಬೇಕು ಎಂಬ ಷರತ್ತಿನೊಂದಿಗೆ ರೂ . 
2. 00 ಕೋಟಿಗಳ (ರೂಪಾಯಿ ಎರಡು ಕೋಟಿಗಳು ಮಾತ್ರ) ಅನುದಾನವನ್ನು ರೇಷ್ಮೆ ಶತಮಾನೋತ್ಸವ ಸ್ಮಾರಕ ಭವನ ನಿರ್ಮಾಣಕ್ಕಾಗಿ ಕರ್ನಾಟಕ ರೇಷ್ಮೆ 
ಉದ್ಯಮಗಳ ನಿಗಮ ನಿಯಮಿತಕ್ಕೆ ನೀಡಲು ಮಂಜೂರಾತಿ ನೀಡಿದೆ. 

ಈ ಬಂಡವಾಳ ಅನುದಾನವನ್ನು 2010 - 11ನೇ ಸಾಲಿನ ಪೂರಕ ಅಂದಾಜುಗಳು ( ಎರಡನೇ ಕಂತು) ರ ಲೆಕ್ಕ ಶೀರ್ಷಿಕೆ 4851 -00 - 107 -1 
02 -ರೇಷ್ಮೆ ಶತಮಾನೋತ್ಸವ ಸ್ಮಾರಕ ಭವನ ಇದರಡಿಯಲ್ಲಿ ಒದಗಿಸಲಾಗಿರುವ ಅನುದಾನದಿಂದ ಭರಿಸತಕ್ಕದ್ದು. 

ಖಜಾನೆಯಲ್ಲಿ ಪೇಯೀಸ್ ರಸೀದಿ (payees receipt) ನ ಮುಖಾಂತರ ರೇಷ್ಮೆ ಕೃಷಿ ಮತ್ತು ಅಭಿವೃದ್ಧಿ ಆಯುಕ್ತರು ಮತ್ತು ರೇಷ್ಮೆ 
ನಿರ್ದೇಶಕರು ಸೆಳೆಯತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಎಫ್‌ಡಿ/ 555 /ವೆಚ್ಚ -1 2010 , ದಿನಾಂಕ 21 -10- 2010ರಲ್ಲಿ ನೀಡಿರುವ ಸಹಮತಿಯ 
ಮೇರೆಗೆ ಹೊರಡಿಸಲಾಗಿದೆ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಭಾರತಿ ಆರ್ . ನಾಯಕ್ 

ಪೀಠಾಧಿಕಾರಿ (ರೇಷೆ) 
ಪಿ . ಆರ್ . 836 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
COMMERCE AND INDUSTRIES SECRETARIAT 


Sub : Approval to the Project Proposal of M /s. Wuerth Elektronik CBT India Pvt. Ltd., to establish an Industry for 

manufacture of “ Printed Circuit Boards” in plot No. 554 A & B , 556 , 557, 558 & 559, Industrial Growth 

Center, Hassan District (Agro and Food Processing Zone) – Approval for change of location . 
Read : 1. Proceedings of the 7th State High Level Clearance Committee (SHLCC ) Meeting held on 28 -08 - 2006 . 

2. 24th State High Level Clearance Committee (SHLCC ) Meeting held on 24 -01- 2011. 
Preamble : 

M /s. Wuerth Elektronik CBT India Pvt. Ltd ., has proposed to establish an unit for manufacture of “ Printed Circuit Boards 
1,00 ,000 sqmt" in Mogarahalli, Srirangapatna Taluk , Mandya District with an investment of Rs. 180 crores, this project is expected to 
provide employment to 350 persons. 

In the proposal submitted before the 7th State High Level Clearance (SHLCC ) Meeting held on 28 -08 - 2006 , it was resolved 
to provide various infrastructure facilities as well as incentives and concessions as envisaged in Industrial Policy 2006 -11. SHLCC in 
its meeting has approved the project proposal. Further, the company has changed location for its own reasons and revised proposal 
has been submitted reducing the investment to Rs. 100 crores instead of Rs . 180 crores . This subject is placed before 24th SHLCC . 

The State High Level Clearance Committee , (SHLCC ) after detailed discussions about the project proposal of the said 
company, has accorded its approval vide proceedings dated 24 -01- 2011, read at (2) above. 

Government has examined the recommendations made by the State High Level Clearance Committee in the 24th Meeting held 
on 24 -01- 2011, in all aspects. 
Hence the following Order. 

Government Order No. CI 108 SPI 2011, Bangalore, dated 16 -03 -2011 
Government is pleased to accord in principle approval to the Project Proposal of M /s . Wuerth Elektronik CBT India Pvt. Ltd ., 
to manufacture “ Printed Circuit Boards 1,00 ,000 sqmt" in Hassan District, with an investment of Rs . 100 crores , generating 
employment to about 350 persons and extend the following infrastructure facilities , incentives and concessions. 


೧೫೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೨, ೨೦೧೧ 


ಭಾಗ - ೧ 


INFRASTRUCTURE FACILITIES : 

1. Land : 


2. Water: 
3 . Power : 
4 . Incentives and Concessions: 


20 acres to be allotted by KIADB at plot No. 554 A & B , 556 , 557 , 558 & 559, 
Industrial Growth Center, Hassan , (Agro and Food Processing Zone ) 
200 KLPD to be supplied by KIADB 

2000 KVA to be serviced by CESCOM 
As per applicable Industrial Policy of the State 


2 . 


Emni 


GENERAL TERMS AND CONDITIONS : 

1. Environment: The promoters to obtain CFE and CFO from KSPCB 

Employment: The company shall prepare a plan for development of Human Resources required for the project, train 
local people and provide employment to these trained local youth and comply with the provisions of Industrial Policy of 
Govt. of Karnataka. A copy of Human Resources Development plan shall be sent to the Commissioner for I.D . & Director 
of Industries and Commerce formonitoring . 
Vendor Development: Wherever there is scope for vendor development for the project, the company shall prepare a 
vendor development plan , develop local vendors and procure the required inputs , components and sub assemblies from 
these local vendor units . A copy of the vendor development plan shall be sent to the Commissioner for I.D . & Director of 
Industries and Commerce formonitoring . 
Social Infrastructure Development: The company is advised to take up social infrastructure development projects in the 
vicinity of the proposed location of the unit. A copy of such projects shall be sent to the Commissioner for I.D . & Director of 
Industries and Commerce for monitoring . 
Others : 
d ) The project proponents shall adopt rainwater harvesting , waste water recycling and water conservation 

techniques . Zero discharge facility should be adopted wherever applicable . 
e ) The promoters shall take all statutory and other necessary clearances from the competent authorities including 

GOI and shall submit milestones /progress in implementation of the project regularly , which will bemonitored by 

the Department. 
Validity of the approval is of two years from the date of issue . 


5 . 


VIII 


By Order and in the name of the Governor of Karnataka 

A . V. Srinivasa Dikshit 
Desk Officer ( Technical Cell) 
Commerce & Industries Department 


P . R . 837 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 

ಸೇರ್ಪಡೆ 
ಸಂಖ್ಯೆ : ಕಸಂವಾಪ್ರ 145 ಕೆಎಂಯು 2009 , ಬೆಂಗಳೂರು, ದಿನಾಂಕ 16 - 03 - 2011 


ದಿನಾಂಕ 04 - 03 - 2011ರ ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 145 ಕೆಎಂಯು 2009ರ ಆದೇಶ ಭಾಗದ ಮೊದಲನೇ ಪ್ಯಾರಾದಲ್ಲಿ ಒಟ್ಟು 
ರೂ . 1000 .00 ಲಕ್ಷ” 

ರ ನಂತರ ಈ ಕೆಳಗಿನಂತೆ ಸೇರಿಸಿ ಓದಿಕೊಳ್ಳುವುದು: 

“ ಈ ಮೊತ್ತವನ್ನು ಆಯುಕ್ತರು ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಬೆಂಗಳೂರು ರವರ ಬ್ಯಾಂಕ್ ಖಾತೆ ಸಂಖ್ಯೆ 
64048128996ಕ್ಕೆ ತಾತ್ಕಾಲಿಕವಾಗಿ ಜಮೆ ಮಾಡುವುದು. ಸಹ್ಯಾದ್ರಿ ಪಾರಂಪರಿಕ ಅಭಿವೃದ್ಧಿ ಪ್ರಾಧಿಕಾರವು ರಚನೆಯಾದ ನಂತರ ಈ ಮೊತ್ತವನ್ನು 
ಪ್ರಾಧಿಕಾರದ ಖಾತೆಗೆ ವರ್ಗಾಯಿಸತಕ್ಕದ್ದು.” 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಂ . ಕೆ. ಭರರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕನ್ನಡ ಮತ್ತು ಸಂಸ್ಕೃತಿ, 
ಪಿ .ಆರ್. ನಂ . 838 

ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ ( ಆಡಳಿತ ಕನ್ನಡ), ( ಪ) 


ವಾತಿ 


